KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಜೂನ್‌ ೧೮, ೨೦೦೯ (ಜೇಷ್ಠ ೨೮, ಶಕ ವರ್ಷ ೧೯೩೧) ಸಂಚಿಕೆ ೨೫ 


ಭಾಗ-೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಸಸ ಚನೆಗಳು 











ಪೊಲೀಸ್‌ ಇಲಾಖೆ 
ಪೊಲೀಸ್‌ ಕಮೀಷನರ್‌ರವರ ಕಛೇರಿ, ನಂ.1, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ನಗರ 
ಅಧಿಸೂಚನೆ 
ಸಂಖ್ಯೆ: 1/ಡಿಸಿಪಿ/ಸಂ.ಪೂ/2009, ಬೆಂಗಳೂರು, ದಿನಾಂಕ:8ನೇ ಫೆಬ್ರವರಿ, 2009 

ಬೆಂಗಳೂರು ನಗರ-ಸಂಚಾರ ಆಡುಗೋಡಿ ಉಪವಿಭಾಗ ವ್ಯಾಪ್ತಿಗೆ ಬರುವಂತೆ ಇತ್ತೀಚಿಗೆ ನೂತನವಾಗಿ 
ತೆರೆಯಲಾಗಿರುವ ಎಲೆಕ್ಟ್ರಾನಿಕ್‌ ಸಿಟಿ ಸಂಚಾರ ಪೊಲೀಸ್‌ ಠಾಣೆಯು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಈ ಠಾಣಾ 
ವ್ಯಾಪ್ತಿಯಲ್ಲಿ 7ನೇ ರಾಷ್ಟ್ರೀಯ ಹೆದ್ದಾರಿ ಹೊಸೂರು ರಸ್ತೆ ಇರುವುದರಿಂದ ಸಂಚಾರ ದಟ್ಟಣೆ ಅತ್ತ ಧಿಕವಾಗಿರುವುದಲ್ಲದೆ 
ಸಹಜವಾಗಿಯೇ ಈ ರಸ್ತೆಯ ಆಜುಬಾಜುಗಳಲ್ಲಿ ಬಡಾವಣೆಗಳು, ಬೃಹತ್‌ ಹಾಗೂ ಸಣ್ಣ ಪ್ರಮಾಣದ ಕಾರ್ಪಾನೆಗಳು, 
ಮಾಹಿತಿ ತಂತ್ರಜ್ಞಾನ ಕಂಪನಿಗಳು, ಸರ್ಕಾರಿ ಹಾಗೂ ಸರ್ಕಾರೇತರ ಕಛೇರಿಗಳು ಇರುವುದರಿಂದ ಹಾಗೂ ಹೊರರಾಜ್ಯಗಳಿಗೆ 
ಈ ಭಾಗದಿಂದಲೇ ಬಾರೀ ಪ್ರಮಾಣದ ಟ್ರಕ್‌ಗಳು ಸಂಚರಿಸಬೇಕಾಗಿರುತ್ತದೆ. ಈ ಸಂಚಾರ ಪೊಲೀಸ್‌ ಠಾಣೆ ವ್ಯಾಪ್ತಿಯಲ್ಲಿನ 
ಸಂಚಾರದ ಸ್ಥಿತಿಗತಿ ಬಗ್ಗೆ ಅಧ್ಯಯನ ನಡೆಸಿದಾಗ ದ್ವಿಮುಖ ಸಂಚಾರ ವ್ಯವಸ್ಥೆಯಿಂದ ಕೂಡಿರುವ ಟೆಕ್‌ನಿಕ್‌ ರಸ್ತೆ, ಪಿಲಿಕಾನ್‌ 
ರಸ್ತೆ ಮತ್ತು ಪಲ್ಲವಿ ಗ್ರಾಂಡ್‌ ಹೋಟೆಲ್‌ ಮುಂಭಾಗದ ರಸ್ತೆಗಳಲ್ಲಿ ಸಂಚಾರದಲ್ಲಿ ತೀವ್ರತರನಾದ ಸ್ಥಗಿತ, ಹೆಚ್ಚಿನ ರಸ್ತೆ 
ಅಪಘಾತಗಳು ಸಂಭವಿಸುತ್ತಿದ್ದು ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ಸುಗಮ ಸಂಚಾರ ಹಾಗೂ ಅಪಘಾತಗಳನ್ನು ತಡೆಗಟ್ಟುವಲ್ಲಿ 
ಈ ರಸ್ತೆಗಳಲ್ಲಿ ಏಕಮುಖ ಸಂಚಾರ ವ್ಯವಸ್ಥೆಯನ್ನು ಜಾರಿಗೆ ತರುವುದು ಅತ್ಯವಶ್ಯಕವಾಗಿ ಕಂಡುಬಂದಿರುತ್ತೆ. 

ಆದ್ದರಿಂದ ಕಲಂ 115 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 3 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಟ್‌ 
1960ರ ಪ್ರಕಾರ ನನಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶಂಕರಬಿದರಿ, ಐಪಿಎಸ್‌, ಪೊಲೀಸ್‌ ಕಮೀಷನರ್‌, 
ಬೆಂಗಳೂರು ನಗರ ಆದ ನಾನು ಸಂಚಾರ ಪೂರ್ವ ವಿಭಾಗದ ಎಲೆಕ್ಟ್ರಾನಿಕ್‌ ಸಿಟಿ ಸಂಚಾರ ಪೊಲೀಸ್‌ ಠಾಣಾ ವ್ಯಾಪ್ತಿಯಲ್ಲಿ 
ಏಕಮುಖ ಸಂಚಾರ ವ್ಯವಸ್ಥೆ ಸಂಬಂಧ ಕೆಳಕಂಡಂತೆ ಸಂಚಾರ ಮಾರ್ಪಾಡುಗಳನ್ನು ಮಾಡಿ ಆದೇಶಿಸಿರುತ್ತೇನೆ. 

1) ಟೆಕ್‌ನಿಕ್‌ ರಸ್ತೆ-5ನೇ ಕ್ರಾಸ್‌ ರಸ್ತೆ: ಈ ರಸ್ತೆಯು ಎಲೆಕ್ಟ್ರಾನಿಕ್‌ ಸಿಟಿ ಪೊಲೀಸ್‌ ಠಾಣೆ ಜಂಕ್ಷನ್‌ನಿಂದ ಟೆಕ್‌ನಿಕ್‌ 
ಜಂಕ್ಷನ್‌ವರೆಗೆ ಪೂರ್ವ ಪಶ್ಚಿಮಾಭಿಮುಖವಾಗಿ ಹಾದು ಹೋಗಿದ್ದು ಈ ರಸ್ತೆಯು ದ್ವಿಮುಖ ಸಂಚಾರ ವ್ಯವಸ್ಥೆಯಿಂದ 
ಕೂಡಿರುತ್ತೆ. ಈ ದ್ವಿಮುಖ ಸಂಚಾರ ವ್ಯವಸ್ಥೆಯಲ್ಲಿ ಟೆಕ್ನಿಕ್‌ ಜಂಕ್ಷನ್‌ನಿಂದ ಪೊಲೀಸ್‌ ಠಾಣೆ ರಸ್ತೆ ಜಂಕ್ಷನ್‌ವರೆಗಿನ 
ಸಂಚಾರವನ್ನು ಯಥಾಸ್ಥಿತಿಯಲ್ಲಿ ಉಳಿಸಿಕೊಂಡು ವಿರುದ್ದ ದಿಕ್ಕಿನ ಸಂಚಾರವನ್ನು ಅಂದರೆ ಪೊಲೀಸ್‌ ಠಾಣೆ ರಸ್ತೆ 
ಜಂಕ್ಷನ್‌ನಿಂದ ಟೆಕ್‌ನಿಕ್‌ ಜಂಕ್ಷನ್‌ವರೆಗೆ ಸಾಗುವ ಸಂಚಾರವನ್ನು ನಿಷೇಧಿಸಿದೆ. 

2) ಪಿಲಿಕಾನ್‌ ರಸ್ತೆ: ಈ ರಸ್ತೆಯು ಎಲೆಕ್ಟ್ರಾನಿಕ್‌ ಸಿಟಿ ಪೊಲೀಸ್‌ ಠಾಣೆ ರಸ್ತೆ ಜಂಕ್ಷನ್‌ನಿಂದ ಪಿಲಿಕಾನ್‌ ಮಾರ್ಗವಾಗಿ 
3 ಎಂ ಜಂಕ್ಷನ್‌ವರೆಗೆ ಪೂರ್ವ ಪಶ್ಚಿಮಾಭಿಮುಖವಾಗಿ ಹಾದು ಹೋಗಿದ್ದು ದ್ವಿಮುಖ ಸಂಚಾರ ವ್ಯವಸ್ಥೆಯಿಂದ ಕೂಡಿರುತ್ತೆ. 


(೨೧೬೯) 


೨೧೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಈ ದ್ವಿಮುಖ ಸಂಚಾರ ವ್ಯವಸ್ಥೆಯಲ್ಲಿ ಎಲೆಕ್ಟ್ರಾನಿಕ್‌ ಸಿಟಿ ಪೊಲೀಸ್‌ ಠಾಣೆ ರಸ್ತೆ ಜಂಕ್ಷನ್‌ನಿಂದ 3 ಎ೦ ಜಂಕ್ಷನ್‌ವರೆಗಿನ 
ಸಂಚಾರವನ್ನು ಯಥಾಸ್ಥಿತಿಯಲ್ಲಿ ಸಕದ ವಿರುದ್ಧ ದಿಕ್ಕಿನ ಸಂಚಾರವನ್ನು "ಅಂದರೆ 3ಎಂ ಜಂಕ್ಷನ್‌ನಿಂದ ಎಲೆಕ್ಟ್ರಾನಿಕ್‌ 
ಸಿಟಿ ಪೊಲೀಸ್‌ ಠಾಣೆ ರಸ್ತೆ ಜಂಕ್ಷನ್‌ವರೆಗೆ ಸಾಗುವ ಸಂಚಾರವನ್ನು ನಿಷೇಧಿಸಿದೆ. 

3) ಪಲ್ಲವಿ ಗ್ರಾಂಡ್‌ "ಹೋಟೆಲ್‌ ಮುಂಭಾಗದ ರಸ್ತೆ: ಎಲೆಕ್ಟ್ರಾನಿಕ್‌ ಸಿಟಿ ಒಳಭಾಗದಲ್ಲಿರುವ ಯಲ್ಲಿಯಾ ರಸ್ತೆ 
ಯಕೋಗೋವಾ ಜಂಕ್ಷನ್‌ನಿಂದ ಪಲ್ಲವಿ ಗಾರ್ಡನ್‌ ಮುಖಾಂತರ ಇನ್‌ಫೋಸಿಸ್‌ ರಸ್ತೆ- ಸಿಮನ್ಸ್‌ ಜಂಕ್ಷನ್‌ವರೆಗ ದ್ವಿಮುಖ 
ಸಂಚಾರ ವ್ಯವಸ್ಥೆಯಿಂದ ಕೂಡಿರುತ್ತೆ. ಈ ದ್ವಿಮುಖ ಸಂಚಾರ ವ್ಯವಸ್ಥೆಯಲ್ಲಿ ಯಕೋಗೋವಾ ಜಂಕ್ಷನ್‌ನಿಂದ ಸಿಮನ್ಸ್‌ 
ಜಂಕ್ಷನ್‌ವರೆಗಿನ ಸಂಚಾರವನ್ನು ಯಥಾಸ್ಥಿತಿಯಲ್ಲಿ ಉಳಿಸಿಕೊಂಡು ವಿರುದ್ಧ ದಿಕ್ಕಿನ ಸಂಚಾರವನ್ನು ಅಂದರೆ ಸಿಮನ್ಸ್‌ 
ಜಂಕ್ಷನ್‌ನಿಂದ ಯಕೋಗೋವಾ ಜಂಕ್ಷನ್‌ವರೆಗೆ ಸಾಗುವ ಸಂಚಾರವನ್ನು ನಿಷೇಧಿಸಿದೆ. 

ಅಂತೆಯೇ ಕಲಂ 116 ಮೋಟಾರ್‌ ವಾಹನ ಕಾಯ್ದೆ 1988 ಹಾಗೂ ಕಲಂ 4 ಕರ್ನಾಟಕ ಟ್ರಾಫಿಕ್‌ ಕಂಟ್ರೋಲ್‌ ಆಕ್ಸ್‌ 
1960ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಮೇಲ್ಕಂಡ ನಿರ್ಬಂಧನೆಗಳನ್ನು ಜಾರಿಗೊಳಿಸಲು ಬೇಕಾದ 
ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 

ಈ ಮೇಲ್ಕಂಡ ಸಂಚಾರ ಮಾರ್ಪಾಡುಗಳನ್ನು ದಿನಾ೦ಕ:09.02.2009 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ:08.02.2009 ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ 
ನೀಡಿರುತ್ತೇನೆ. 

ಶಂಕರ ಬಿದರಿ 
ಪಿ.ಆರ್‌.199 ಪೊಲೀಸ್‌ ಕಮೀಷನರ್‌, ಬೆ೦ಗಳೂರು ನಗರ. 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳವರ ನ್ಯಾಯಾಲಯ, 
ಭದ್ರಾವತಿ ವಿಭಾಗ, ಭದ್ರಾವತಿ 
ಅಧಿಸೂಚನೆ 
ಸಂಖ್ಯೆ: ಎತಿ-ಸಿಓಎನ್‌-ಸಿಆರ್‌-10/2008-09, ದಿನಾಂಕ:16ನೇ ಫೆಬ್ರವರಿ, 2009 

ಭದ್ರಾವತಿ ಬ ಗತಿ ವ್ಯಾಪ್ತಿಯಲ್ಲಿ ಅರಣ್ಯ ಉತ್ಪನ್ನಗಳ ಕಳ್ಳಸಾಗಾಣಿಕೆಯಲ್ಲಿ ತೊಡಗಿದ್ದ ಕೆಳಕಂಡ ವಾಹನವನ್ನು 
ವಲಯ ಅರಣ್ಯಾಧಿಕಾರಿ, ಉಂಬ್ಳೇಜೈಲು ಯ ಸಿಬ್ಬಂದಿ ವರ್ಗದವರು ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು 
ಕರ್ನಾಟಕ ಅರಣ್ಯ ಕಾಯಿದೆ 1963ರ ಸೆಕ್ಷನ್‌- _71(ಎರ ಪ್ರಕಾರ ಕ್ರಮ ಜರುಗಿಸುವಂತೆ ಈ ನ್ಯಾಯಾಲಯಕ್ಕೆ 
ಹಾಜರುಪಡಿಸಿರುತ್ತಾರೆ. 














ಈ ಮೊಕದ್ದಮೆ ಸಂಖ್ಯೆ ವಾಹನಗಳ ವಿವರ ಯಂತ್ರದ ಸಂಖ್ಯೆ | ಛಾಸೀಸ್‌ ಸಂಖ್ಯೆ 

ಸಂ. 

1. | ವಲಯ ಅರಣ್ಯಾಧಿಕಾರಿ, ತರೀಕೆರೆ ಅರಣ್ಯ | ಮಾರುತಿ ಓಮಿನಿ ವ್ಯಾನ್‌ | ಇಂಜಿನ್‌ ನಂ. 57911400299 
ಮೊಕದ್ದಮೆ ನಂ.132/2008-09 | ಸಂ:ಕೆಎ-18-ಎಂಬಿ-4748 | F8BIN2024935 
ದಿನಾಂಕ:06.02.2008 

2. | ವಲಯ ಅರಣ್ಯಾಧಿಕಾರಿ, ಉಂಬ್ಬೇಬೈಲು ಮೋಟಾರ್‌ ಬೈಕ್‌ ಸುಜುಕಿ! ಇಂಜಿನ್‌ ನಂ. 16107703013 
ವಲಯ, ಅರಣ್ಯ ಮೊಕದ್ದಮೆ ಮ್ಯಾಕ್ಸ್‌ 100| 1610M748233 
ನಂ.78/2008-09, ಆರ್‌.ಸಂ.ಕೆಎ-14-ಜೆ-3577 
ದಿನಾಂಕ:09.02.2008 




















ಈ ಮೇಲ್ಕಂಡ ವಾಹನದ ನಿಜವಾದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಅವರು ವಾಹನಗಳ ಬಗ್ಗೆ ಅಧಿಕೃತ 
ಹಕ್ಕು ಬಾದ್ಯತೆಗಳನ್ನು ಈ ಕೆಳಸಹಿ ಮಾಡಿರುವವರ ಸಮ್ಮುಖದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ಸರ್ಕಾರದ ಗೆಜೆಟ್‌ನಲ್ಲಿ 
ಪ್ರಕಟವಾದ ದಿನಾಂಕದಿಂದ ಮೂವತ್ತು (30) ದಿನಗಳ ಒಳಗೆ ಹಾಜರುಪಡಿಸಬೇಕಾಗಿ ಮತ್ತು ವಾಹನದಲ್ಲಿ ಅರಣ್ಯ 
ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡಲು ಉಪಯೋಗಿಸಿದಕ್ಕಾಗಿ ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು 
ಎಂಬುದರ ಬಗ್ಗೆ ಅವರುಗಳು ಅಧಿಕೃತ ಸಮಜಾಯಿಷಿಯನ್ನು ಬರಹದ ಮೂಲಕ ಇತರೆ ದಾಖಲಾತಿಗಳೊಂದಿಗೆ ಈ 
ಕೆಳಸಹಿದಾರರ ಸಮ್ಮುಖದಲ್ಲಿ ಹಾಜರುಪಡಿಸಲು ಈ ಮೂಲಕ ಪ್ರಕಟಿಸಲಾಗಿದೆ. ಮೇಲ್ವಾಣಿಸಿದ ಅವಧಿಯೊಳಗೆ ಲಿಖಿತ 
ಮೂಲಕ ಯಾವುದೇ ಅರ್ಜಿಯನ್ನು ಈ ಕೆಳಸಹಿದಾರರಿಗೆ ಸಲ್ಲಿಸದೇ ಇದ್ದಲ್ಲಿ ಈ ವಾಹನಗಳನ್ನು ಕರ್ನಾಟಕ ಅರಣ್ಯ ಕಾಯಿದೆ 
1963ರ ಸೆಕ್ಷನ್‌ 71(ಎ) ಎರಡನೇ ತಿದ್ದುಪಡಿ ಪ್ರಕಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

ಟಿ. ಹೀರಾಲಾಲ್‌ 
ಪಿ.ಆರ್‌.247 ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಭದ್ರಾವತಿ ವಿಭಾಗ, ಭದ್ರಾವತಿ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೭೧ 





ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರ ನ್ಯಾಯಾಲಯ, 
ಭದ್ರಾವತಿ ವಿಭಾಗ, ಭದ್ರಾವತಿ 
ಅಧಿಸೂಚನೆ 
ಸಂಖ್ಯೆ: ಎ3-ಸಿಓಎನ್‌-ಸಿಆರ್‌-12/2008-09, ದಿನಾಂಕ:25ನೇ ಫೆಬ್ರವರಿ, 2009 
ಭದ್ರಾವತಿ ವಿಭಾಗದ ವ್ಯಾಪ್ತಿಯಲ್ಲಿ ಅರಣ್ಯ ಉತ್ಪನ್ನಗಳ ಕಳ್ಳಸಾಗಾಣಿಕೆಯಲ್ಲಿ ತೊಡಗಿದ್ದ ಕೆಳಕಂಡ ವಾಹನವನ್ನು 
ವಲಯ ಅರಣ್ಯಾಧಿಕಾರಿ, ಚನ್ನಗಿರಿ ವಲಯದ ಸಿಬ್ಬಂದಿ ವರ್ಗದವರು ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಕರ್ನಾಟಕ 
ಅರಣ್ಯ ಕಾಯಿದೆ 1963ರ ಸೆಕ್ಷನ್‌-71(ಎ)ರ ಪ್ರಕಾರ ಕ್ರಮ ಜರುಗಿಸುವಂತೆ ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. 








ಕ್ರ ಮೊಕದ್ದಮೆ ಸಂಖ್ಯೆ ವಾಹನಗಳ ವಿವರ ಯಂತ್ರದ ಸಂಖ್ಯೆ ಛಾಸೀಸ್‌ ಸಂಖ್ಯೆ 
ಸಂ. 
1. | ವಲಯ ಅರಣ್ಯಾಧಿಕಾರಿ, ಚನ್ನಗಿರಿ ಒಂದು ನೀಲಿ ಬಣ್ಣದ ಇಂಜಿನ್‌ ಕಂಡು 
ಅರಣ್ಯ ಮೊಕದ್ದಮೆ ನಂ.144/2008-09 | ಮಾರುತಿ ಓಮಿನಿ ವ್ಯಾನ್‌ ನಂ.9692 ಬಂದಿರುವುದಿಲ್ಲ 
ದಿನಾಂಕ:02.02.2008 ಸಂ:ಜಿಎ-02-ಸಿ-5770 























ಈ ಮೇಲ್ಕಂಡ ವಾಹನದ ನಿಜವಾದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಅವರು ವಾಹನಗಳ ಬಗ್ಗೆ ಅಧಿಕೃತ 
ಹಕ್ಕು ಬಾದ್ಯತೆಗಳನ್ನು ಈ ಕೆಳಸಹಿ ಮಾಡಿರುವವರ ಸಮ್ಮುಖದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ಸರ್ಕಾರದ ಗೆಜೆಟ್‌ನಲ್ಲಿ 
ಪ್ರಕಟವಾದ ದಿನಾಂಕದಿಂದ ಮೂವತ್ತು (30) ದಿನಗಳ ಒಳಗೆ ಹಾಜರುಪಡಿಸಬೇಕಾಗಿ ಮತ್ತು ವಾಹನದಲ್ಲಿ ಅರಣ್ಯ 
ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡಲು ಉಪಯೋಗಿಸಿದಕ್ಕಾಗಿ ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು 
ಎಂಬುದರ ಬಗ್ಗೆ ಅವರುಗಳು ಅಧಿಕೃತ ಸಮಜಾಯಿಷಿಯನ್ನು ಬರಹದ ಮೂಲಕ ಇತರೆ ದಾಖಲಾತಿಗಳೊಂದಿಗೆ ಈ 
ಕೆಳಸಹಿದಾರರ ಸಮ್ಮುಖದಲ್ಲಿ ಹಾಜರುಪಡಿಸಲು ಈ ಮೂಲಕ ಪ್ರಕಟಿಸಲಾಗಿದೆ. ಮೇಲ್ಕಾಣಿಸಿದ ಅವಧಿಯೊಳಗೆ ಲಿಖಿತ 
ಮೂಲಕ ಯಾವುದೇ ಅರ್ಜಿಯನ್ನು ಈ ಕೆಳಸಹಿದಾರರಿಗೆ ಸಲ್ಲಿಸದೇ ಇದ್ದಲ್ಲಿ ಈ ವಾಹನಗಳನ್ನು ಕರ್ನಾಟಕ ಅರಣ್ಯ ಕಾಯಿದೆ 
1963ರ ಸೆಕ್ಷನ್‌ 71(ಎ) ಎರಡನೇ ತಿದ್ದುಪಡಿ ಪ್ರಕಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

ಟಿ. ಹೀರಾಲಾಲ್‌ 
ಪಿ.ಆರ್‌.248 ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಭದ್ರಾವತಿ ವಿಭಾಗ, ಭದ್ರಾವತಿ. 
ಕರ್ನಾಟಕ ವಿಧಾನ ಪರಿಷತ್ತು 
ಸಂಖ್ಯೆ: ಕವಿಪ/ಶಾರಶಾ/138/ಇತರೆ/2008, ಬೆಂಗಳೂರು, ದಿನಾಂಕ:16ನೇ ಮಾರ್ಚ್‌, 2009 

ವಿಷಯ: ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎಸ್‌.ಕೈಲಾಸ್‌ ಇವರ ವಿಳಾಸ ಬದಲಾವಣೆಯ ಬಗ್ಗೆ. 

ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಎಸ್‌. ಕೈಲಾಸ್‌ರವರ ಹೆಸರಿಗೆ ಕಳುಹಿಸುವ ಎಲ್ಲಾ ಪತ್ರ ಹಾಗೂ 
ಮಾಹಿತಿಗಳನ್ನು ಈ ಕೆಳಕಂಡ ಎಳಾಸಕ್ಕೆ ಕಳುಹಿಸಿಕೊಡಬೇಕೆಂದು ಕೋರಿರುವ ಹಿನ್ನಲೆಯಲ್ಲಿ, ವಿಳಾಸ ಬದಲಾವಣೆ ಬಗ್ಗೆ ರಾಜ್ಯ 
ಪತ್ರದಲ್ಲಿ ಪ್ರಕಟಿಸಿ ಎಲ್ಲಾ ಇಲಾಖೆಗಳ ಮಾಹಿತಿಗಾಗಿ ರವಾನಿಸಲು ಕ್ರಮ ಕೈಗೊಳ್ಳಬೇಕೆಂದು ಕೋರಲು ನಿರ್ದೇಶಿತಳಾಗಿದ್ದೇನೆ. 

ಶ್ರೀ ಎಸ್‌. ಕೈಲಾಸ್‌, ವಿಧಾನ ಪರಿಷತ್ತಿನ ಸದಸ್ಯರು, ಕೊಠಡಿ ಸಂಖ್ಯೆ:213, 2ನೇ ಮಹಡಿ, 1ನೇ ಬ್ಲಾಕ್‌, ಶಾಸಕರ 
ಭವನ, ಬೆ೦ಗಳೂರು-560 001. 
ಕೆ.ಎನ್‌. ಮಂಜುಳ 
ಪಿ.ಆರ್‌.294 ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನ ಪರಿಷತ್ತು 
COMMERCIAL TAXES DEPARTMENT 

PROCEEDINGS OF THE COMMISSIONER OF COMMERCIAL TAXES, (KARNATAKA), 

BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 

Sub: KVAT Act, 2003-Clarification under Section 59(4) regarding the rate of tax applicable on 

sale of ‘old battery scrap’ or condemned battery’ or ‘scrapped battery’. 

Ref: Application Dated:04.09.2008 of M/s Kandan Metal Mart, No.20, Jolly Masjid Road, Jolly 

Mohalla, Bangalore-560 053. 


೨೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





In its application cited above, M/s Kandan Metal Mart, No.20, Jolly Masjid Road, Jolly Mohalla, 
Bangalore-560 053 has sought clarification regarding the rate of tax applicable sale of ‘old battery scrap’ 
or condemned battery’ or ‘scrapped battery’ 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No. CLR.CR.139/08-09, Dated:2” December, 2008 

It is hereby clarified that ‘old battery scrap’ or ‘condemned battery’ or ‘scrapped battery’ is taxable 
at 12.5% under Section 4 (1)(b) of the KVAT Act, 2003. 

B.A. HARISH GOWDA 
Commissioner of Commercial Taxes, 
(Karnataka), Bangalore. 


PR-19 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 

Sub: KVAT Act, 2003-Clarification under Section 59(4) regarding the rate of tax applicable on 

sale of ‘old battery scrap’ or condemned battery’ or ‘scrapped battery’. 

Ref: Application Dated:04.09.2008 of Smt. Jayalakshmi, Proprietrix, M/s Jayalakshmi Enterprises, 

No.7/1, 5" Cross, Lalbagh Fort road, Doddamavalli, Bangalore-560 004. 

In its application cited above, of Smt. Jayalakshmi, Proprietrix, M/s Jayalakshmi Enterprises, 
No.7/1, 5th Cross, Lalbagh Fort road, Doddamavalli, Bangalore-560 004, has sought clarification regarding 
the rate of tax applicable sale of ‘old battery scrap’ or condemned battery’ or ‘scrapped battery’ 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. |! is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No. CLR.CR.138/08-09, Dated:2™ December, 2008 

It is hereby clarified that ‘old battery scrap’ or ‘condemned battery’ or ‘scrapped battery’ is taxable 
at 12.5% under Section 4 (1)(b) of the KVAT Act, 2003. 

B.A. HARISH GOWDA 
Commissioner of Commercial Taxes, 
(Karnataka), Bangalore. 


PR-20 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 
Sub: KVAT Act, 2003-Clarification under Section 59(4) regarding the rate of tax applicable on 
(1) Non-woven fabrics, (ii) Poly propylene fabric, (11) Spun bonded fabric of synthetic filament 
and (iv) Polyurethane foam mattress and scrap. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೭೩ 





Ref: Application Dated:28.01.2009 of M/s Tuffest Safety Glasses Pvt Ltd. Plot No.52, 
Bommasandra-jigani Link Road, Industrial Area, Anekal Taluk, Bangalore-562106. 

In its application cited above, M/s Tuffest Safety Glasses Pvt Ltd., Plot No.52, Bommasandra- 
jigani Link Road, Industrial Area, Anekal Taluk, Bangalore-562106, has sought clarification regarding the 
rate of tax applicable on (i) Non-woven fabric, (ii) Poly propylene fabric, (11) Spun bonded fabric of 
synthetic filament and (iv) Polyurethane foam mattress and scrap. 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. |! is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No. CLR.CR.252/08-09, Dated:11" March, 2009 
It is hereby clarified that the rates of tax applicable on the following goods are as indicated under: 
































Sl. Commodity Rate of tax/Section 

No. 

1. Non-woven fabric covered by CET Code | Exempt from VAT under entry 4 of the First 
5603 11 00, 5603 12 00, 5603 13 00 and | Schedule 
5603 14 00 

2. Poly propylene fabric covered by CET Code | Exempt from VAT under entry 4 of the First 
5407 41 19 Schedule 

3. Spun bonded fabric of synthetic filament | Exempt from VAT under entry 4 of the First 
covered by CET Code 5407 30 90 Schedule 

4. Polyurethane foam mattress and scrap. 12.5% under section 4 (1) (b) of KVAT Act, 

2003. 
B.A. HARISH GOWDA 
PR-267 Commissioner of Commercial Taxes, 


(Karnataka), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 

Sub: KVAT Act, 2003-Clarification under Section 59(4) regarding the rate of tax applicable on 

certain goods. 

Ref: Application Dated:17.07.2008 of M/s Universal Instruments Mfg. Co., Pvt Ltd., 26-A, Il 

Phase, Peenya Industrial Area, Bangalore-560058. 

In its application cited above, M/s Universal Instruments Mfg. Co., Pvt Ltd., 26-A, || Phase, 
Peenya Industrial Area, Bangalore-560058, has sought clarification regarding the rate of tax applicable on 
(1) Heat Exchanger Coil for Condensor/ Evaporator; (2) Refrigeration Evaporator; (3) Liquid Receiver; and 
(4) Refrigeration Condensor Unit. 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 


೨೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





expedient so to do, for the purpose of maintaining uniformity in the work of assessments and collection of 
revenue. It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 
3. Hence the following clarification is issued. 
Clarification No. CLR.CR.114/07-08, Dated:13" March, 2009 
It is hereby clarified that the rates of tax applicable on the following goods are as indicated under: 

















Sl. Commodity Rate of tax/Section 

No. 

1. Heat Exchanger Coil for Condensor and | 12.5% under section 4(1) (b) of the KVAT Act, 2003 
Evaporator 
Refrigeration Evaporator 12.5% under section 4(1) (b) of the KVAT Act, 2003 

3. Liquid Receiver 12.5% under section 4(1) (b) of the KVAT Act, 2003 
Refrigeration Condensor Unit 12.5% under section 4(1) (b) of the KVAT Act, 2003 

















B.A. HARISH GOWDA 
PR-268 Commissioner of Commercial Taxes, 
(Karnataka), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 
Sub: KVAT Act, 2003-Clarification under Section 59(4) regarding the rate of tax applicable on 
“tamarind concentrate’. 
Ref: Application Dated:21.02.2009 of M/s Esquare Food Products Pvt Ltd., B-4, KSSIDC 
Industrial Estate, Doddaballapur-561203. 

In its application cited above, M/s Esquare Food Products Pvt Ltd., B-4, KSSIDC Industrial Estate, 
Doddaballapur-561203, has sought clarification regarding the rate of tax applicable on ‘tamarind 
concentrate’. 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. |! is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No. CLR.CR.273/08-09, Dated:13" March, 2009 

It is hereby clarified that ‘tamarind concentrate’ is taxable at 12.5% under Section 4(1)(b) of the 
Karnataka Value Added Tax Act, 2003. 

B.A. HARISH GOWDA 
PR-284 Commissioner of Commercial Taxes, 
(Karnataka), Bangalore. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೭೫ 





COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 

Sub: KVAT Act, 2003-Clarification under Section 59(4) regarding the rate of tax applicable on 
‘LCD and DLP projectors'-reg. 

Ref: Application Dated:14.08.2008 of M/s First Choice Enterprises Pvt Ltd., Old No.17/4, New 
No.87, Spencer Road, Frazer Town, Bangalore-560005. 

In its application cited above, M/s First Choice Enterprises Pvt Ltd., Old No.17/4, New No.87, 
Spencer Road, Frazer Town, Bangalore-560005, has sought clarification regarding the rate of tax 
applicable on ‘LCD and DLP projectors’. 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. |! is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No. CLR.CR.183/08-09, Dated:13" March, 2009 

It is hereby clarified that 'LCD and DLP projectors’ are taxable at 12.5% under Section 4(1) (0) of 

the Karnataka Value Added Tax Act, 2003. 
B.A. HARISH GOWDA 
PR-286 Commissioner of Commercial Taxes, 
(Karnataka), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 
Sub: KVAT Act, 2003-Clarification under Section 59(4) regarding the rate of tax applicable on 
‘machined parts and assemblies made using magnets’. 
Ref: Application Dated:06.11.2008 of Sri Arun Phadnavis, Proprietor, M/s Sneha Industries, | 
Gate, Ill Cross, Industrial Estate, Airport Road, Hubli-580 030. 

In his application cited above, Sri Arun Phadnavis, Proprietor, M/s Sneha Industries, | Gate, Ill 
Cross, Industrial Estate, Airport Road, Hubli-580 030, has sought clarification regarding the rate of tax 
applicable on ‘machined parts and assemblies made using magnets’. 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 


೨೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





Clarification No. CLR.CR.194/08-09, Dated:18" March, 2009 

It is hereby clarified that ‘machined parts and assemblies made using magnets’ are taxable at 

12.5% under Section 4(1) (b) of the Karnataka Value Added Tax Act, 2003. 
B.A. HARISH GOWDA 
PR-295 Commissioner of Commercial Taxes, 
(Karnataka), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, KARNATAKA, BANGALORE- 
CLARIFICATION UNDER SECTION 3-A(2) OF THE KARNATAKA SALES TAX ACT, 1957 

Sub: Clarification regarding the rate of tax applicable on ‘software sold to academic/ educational 

institutions’ under section 3-A(2) of the KST Act, 1957-reg. 

Ref: Application Dated:31.10.2008 of M/s Apsara Innovations Private Limited, No.217, 8" 0' 

Main, Ist Block, Kalyan Nagar, Bangalore-560 043. 

In its application cited above, M/s Apsara Innovations Private Limited, No.217, 8% '0' Main, lst 
Block, Kalyan Nagar, Bangalore-560 043, has sought clarification regarding the rate of tax applicable on 
sale of ‘software to academic/ educational institutions’ during the period 2003-04 and 2004-05 under KST 
Act, 1957. 

2. Section 3-A(2) of the Karnataka Sales Tax Act, 1957 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. It is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No. CLR.CR.253/08-09, Dated:13" March, 2009 

It is hereby clarified that sale of ‘software to educational institutions or others’ during the years 

2003-04 and 2004-05 were taxable under the KST Act, 1957 at the following rates: 






































Sl. Period Rate of Road Cess under | Infrastructure Cess under 
No. Basic section 6-D on section 6-E on basic tax 
Tax basic tax 

1. | 01.04.2003 to 31.05.2003 4% Nil Nil 

2. | 01.06.2003 to 31.01.2004 5% Nil Nil 

3. | 01.02.2004 to 31.07.2004 5% 10% 5% 

4. | 01.08.2004 to 31.03.2005 12% 10% 5% 

B.A. HARISH GOWDA 

PR-296 Commissioner of Commercial Taxes, 


(Karnataka), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 
Sub: KVAT Act, 2003-Clarification under Section 59(4) regarding the rate of tax applicable on 
‘parts of rice mill machinery’. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೭೭ 





Ref: (1) Application Dated:23.10.2008 of M/s Milltec Machinery Pvt Ltd., No.51-A, Ist Phase 
KIADB Industrial Area, Bommasandra, Bangalore-560099. 
(2) Proceedings of CCT (K), Bangalore vide No.CLR.CR.187/08-09, Dated:23.12.2008. 
(3) Application of the dealer Dated:01.01.2009 and 10.02.2009. 

In its application cited at ref (1), the dealer had sought clarification regarding the rate of tax 
applicable on ‘parts of rice mill machinery’. Pursuant to the same, it was clarified in the proceedings cited 
at ref (2) above that ‘parts of rice mill machinery’ are taxable at 12.5% under Section 4(1)(b) of the 
Karnataka Value Added Tax Act, 2003. 

2. Subsequently, the dealer in its application cited at ref (3) above, has requested for revision of 
the clarification on the grounds that ‘parts of rice mill machinery’ are covered by Notification No.FD 316 
CSL 2005 (1), Dated:05.06.2005. 

3. The matter has therefore been reconsidered: 

(1) 'Parts of rice mill machinery’ are covered by sub-heading No.8437 90 20 of the Central Excise 
Tariff Act, 1985. Sl.No.38 of the table in the Notification No.FD 316 CSL 2005 (1), 05.08.2005 in which the 
capital goods that are taxable at 4% under section 4(1) (a) of the KVAT Act, 2003 have been notified 
reads as follows: 

‘Machines for cleaning sorting or grading seed, grain or dried leguminous vegetables; machinery 
used in the milling industry or for the working of cereals or dried leguminous vegetables, other than farm- 
type machinery. 

The description of the above goods in the relevant heading, sub-heading of the Central Excise 
Tariff Act, 1985 reads as follows: 

8437- Machines for cleaning, sorting or sorting or grading seed, grain or dried leguminous 
vegetables; machinery used in the milling industry or for the working of cereals or dried 
leguminous vegetables, other than farm-type machinery. 

8437 80 - Other machinery 

8437 8020- Rice mill machinery 

8437 90- Parts: 

8437 90 10- Of flour mill machinery 

8437 90 20- Of rice mill machinery 

(ii) Thus it is seen that the description of the machinery and parts under Sl.No. 38 of the table in 
the Notification No.FD 316 CSL 2005 (1), Dated:05.08.2005 and in the sub heading 8437 in the Central 
Excise Tariff Act, 1985, are the same. When it is so, the following Explanation 3 read with Explanation 2 
to the said Notification would apply in this case. 

"Explanations: (2) Where any commodities are described against any heading or, as the case 
may be, sub-heading, and the aforesaid description is different in any manner from the corresponding 
description in the Central Excise Tariff Act, 1985, then only those commodities described as specified in 
column (3) of the table shall be covered by the corresponding description in the Central Excise Tariff shall 
not be covered by the scope of this notification. 

(3) Subject to Explanation (2), for the purpose of any entry contained in this notification, where the 
description against any heading or, as the case may be, sub-heading, matches fully with the 
corresponding description in the Central Excise Tariff Act, 1985 then all the commodities covered for the 
purpose of the said tariff under the heading or sub-heading shall be covered by the scope of this 
notification". 


೨೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





(4) Consequently, as parts of rice mill machinery are covered by the description under sub 
heading 8437 of the Central Excise Tariff Act, 1985, they are also covered by 51.10.38 of the notification 
No.FD 316 CSL 2005 (1), Dated:05.08.2005 as per Explanations 2 and 3 to the said notification. 
Therefore, parts of rice mill machinery would be taxable at 4% under section 4 (1) (a) and not at 12.5% 
under section 4 (1) (b) of the KVAT Act, 2003 as clarified earlier. 

(5) Hence the following: 

Clarification No. CLR.CR.187/08-09, Dated:13" March, 2009 

In modification of the clarification issued in No.CLR.CR.187/08-09, Dated:23.12.2008, it is hereby 
clarified that ‘parts of rice mill machinery’ are taxable at 4% VAT under SI.No.38 of the table in the 
Notification No.FD 316 2005 (1), Dated:05.08.2005 read with Explanation 3 to the said notification. 

B.A. HARISH GOWDA 
PR-297 Commissioner of Commercial Taxes, 
(Karnataka), Bangalore. 
COMMERCIAL TAXES DEPARTMENT 
Office of the Commissioner of Commercial Taxes, VTK Building, | Main Road, 
Gandhinagar, Bangalore 
NOTIFICATION 
No. KSA/CR-296/08-09, Bangalore, Dated:26" February, 2009 

In exercise of powers conferred by sub-section (1) of section 9-A of the Karnataka value Added 
Tax Act, 2003 (Karnataka Act 32 of 2004), it is ordered that the following education societies which are 
registered under the Societies Registration Act shall deduct tax at source under the said section out of 
any amounts payable to a dealer towards any works contract executed for them in the years 2006-07 and 
2007-08, and comply with the procedure specified in the said section: 

1) Sharanabasaweshwar Vidya Vardhak Sangha, Gulbarga. 

2) Nutan Vidyalaya Education Society, Gulbarga. 

3) Khaja Bande Nawaz Education Society, Gulbarga. 

B.A. HARISH GOWDA 
PR-285 Commissioner of Commercial Taxes, 
(Karnataka), Bangalore. 
PROCEEDINGS OF THE ASSISTANT COMMISSIONER OF COMMERCIAL TAXES, (LOCAL VAT 
OFFICE)-220, SHIVAMOGGA, DATED:23™” MARCH, 2009 PH-08182 270993 

Present: M.T. Puttaramu, ACCT (LVO-220), Shimoga. 

Subject: Loss of Two "C" forms in case of M/s Sri Mallikarjuna Agro Spares, D.S.L.Complex, 
Garden Area, 15! Cross, Opp: Modern Talkies Road, Shimoga. 

Read: Letter Dated:17.03.2009 of M/s Sri Mallikarjuna Agro Spares, Shimoga. 

Preamble: 

M/s Sri Mallikarjuna Agro Spares, D.S.L. Complex, Garden Area, lst Cross, Opp: Modern Talkies 
Road, Shimoga is a registered dealer borne on the files of this office bearing TIN No.29220122790. The 
dealer in his letter cited at read above has intimated that two "0" forms bearing Sl.No. TCK-R-4406833 
and TCK-R 4406834 issued by this office are lost in transit on the way from Shimoga to Aluva. The same 
was confirmed by the Professional Couriers, Bangalore vide their letter Dated: June 14, 2008 as a bag 
containing documents has been lost at their Alwaye Office on 10.06.2008 wherein a booking cover 
containing two "0" forms vide booking Receipt No.1949868 Dated:07.06.2008. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೭೯ 





The dealer has produced the proof for having filed the complaint to Police Authorities and 
executed indemnity bond Dated:17.03.2009 in favour of the government as laid down under Rule 12(2) 
and 12(9) of CST Act 1956. An Affidavit Dated:16.03.2009 also produced. 

Since the two filled "0" Forms bearing SI.No.TCK-R 4406833 and TCK-R 4406834 are to be 
treated as last in transit and are to be treated as invalid. Hence this order. 

Order No. ACCT/LVO-220/CR-23/2008-09, Dated:23" March, 2009 

In view of the Circumstances explained above the filled two "0" Forms bearing Sl.No. TCK-R 
4406833 and TCK-R 4406834 issued by this office on 06.06.2008 are treated as lost in transit between 
Shimoga to Aluva, Kerala State, through the booking Receipt No. bearing 510. 1949868 
Dated:07.06.2008 of M/s professional Courier, Shimoga to Aluva, Kerala State. 

M.T. PUTTARAMU 
Assistant Commissioner of Commercial 
Taxes, LVO-220, Shimoga. 
OFFICE OF THE ASSISTANT COMMISSIONER OF COMMERCIAL TAXES, (LOCAL VAT OFFICE)- 
220, SHIMOGA 
NOTIFICATION 
Notified Authority Under Rule 6(1) of the CST (Karnataka) Rules 1957 
No. ACCT/LVO-220/CR-23/08-09, Dated:23" March, 2009 

By virtue of the provision of Rule 12(2) of the CST (Registration & turnover) Rules 1957 and Rule 
6(e) and 6(1) of CST (Karnataka) Rules 1957, it is hereby notified for general information that the 
declarations in Form-C described below is declared to be lost while in transit. 


Sl. Number Name and address | Registration The Address of the | Date of | Whether Remarks 





No. (including of the dealer to | certificate No. | dealer to whom the | issue of | Lost! Stolen/ 


code No.) of | whom declaration | of the dealer | declaration is/ are | Forms by | Destroyed 





declaration Forms/ is/are issued | under CST | sent the dealer 
Forms by the department | Act 1956 
Lost/Destroye with date of "0" 
d or stolen Form issue 
1. "0" Forms | Sri Mallikarjuna Agro | TIN No. | M/s Hindustan | 07.06.2008 | Lost while in | 1) Bill No.326 
No.TCK-R- Spares, D.S.L. | 29220122790 | Lubricants Transit Dtd:09.11.2007 for 
4406833 and | Complex, Garden Company Pvt. Ltd., through Rs.75891/- and 398 
TCK-R Area, lst Cross, Opp: Aluva, Kerala State Professional Dtd:28.12.2007 for 
4406834 in | Modern Talkies, TIN Courier from | Rs.118489/- Total 
original Shimoga. No.32070401752 Shimoga to | amount for Rs.194380/- 
Aluva (Kerala | is issued in "0೦" Form 
State) bearing Sl.No.TCK- 
R4406833 and 
2) Bill No.437 


Dtd:25.01.2008 for 
Rs.88454- & Bill 
No.463 Dtd:21.02.2008 
for Rs.78228/- Total 
Rs.166682/-issued "C" 
from bearing 
SI.No.TCK-R 4406834. 
These two "0೦" forms are 


to be treated as lost 





























while in Transit. 
M.T. PUTTARAMU 
PR-281 Assistant Commissioner of Commercial 
Taxes, LVO-220, Shimoga. 





೨೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 
ಜಿಲ್ಲಾ ನೋಂದಣಾಧಿಕಾರಿಗಳು, ಗದಗ ಇವರ ನಡವಳಿಗಳು 
ವಿಷಯ: ಗದಗ ಜಿಲ್ಲೆಯಲ್ಲಿನ ಬೆರಳಚ್ಚುಗಾರರ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ನೇಮಕಗೊಂಡ ಶ್ರೀ ಜಗದೇವ ತಂದೆ 
ಸಂಬಣ್ಣ ಜೀವಣಗಿ ಮುಕ್ಕಾಂ ಪೋಸ್ಟ್‌ ಜೀವಣಗಿ ತಾಲ್ಲೂಕು ಗುಲ್ಬರ್ಗಾ ಇವರ ನೇಮಕಾತಿ 
ಆದೇಶವನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ೧೧೧ 13 SBC 2001, ದಿನಾ೦ಕ:21.11.2001ರನ್ವಯ ಪ್ರಕಟಿಸಿರುವ 
ಕೆ.ಸಿ.ಎಸ್‌. (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟು ತುಂಬದೇ ಇರುವ 
ಹುದ್ದೆಗಳ) ವಿಶೇಷ ನೇಮಕಾತಿ ನಿಯಮಗಳು 2001. 
2) ನೋಂದಣಿ ಮಹಾ ಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ಬೆ೦ಗಳೂರು ಇವರ 
ಅಲಾಟ್‌ಮೆಂಟ್‌ ಆದೇಶ ಸಂಖ್ಯೆ: EST 1-274/ 01-02 ದಿನಾಂಕ:09.09.2008. 
3) ಈ ಕಛೇರಿಯ ನೇಮಕಾತಿ ಆದೇಶ ಸಂಖ್ಯೆ ಜಿನೋಗ ಸಿಬ್ಬಂದಿ-16/2008-09, 
ದಿನಾಂಕ:17.09.2008. 
4) ಶ್ರೀ ಜಗದೇವ ತಂದೆ ಸಂಬಣ್ಣ ಜೀವಣಗಿ ಇವರ ಲಿಖಿತ ಮನವಿ ದಿನಾಂಕ:03.10.2008. 
5) ಸದರಿ ಅಭ್ಯರ್ಥಿಗೆ ನೀಡಿದ ಈ ಕಛೇರಿಯ ಹಿಂಬರಹ ಸಂಖ್ಯೆ: ಜಿನೋಗ ಸಿಬ್ಬಂದಿ-16/2008-09 
ದಿನಾಂಕ:16.10.2008. 
ಪ್ರಸ್ತಾವನೆ: 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ಬೆಂಗಳೂರು ಇವರು ಉಲ್ಲೇಖ (2)ರ ಅವರ 
ಅಲಾಟ್‌ಮೆಂಟ್‌ ಆರ್ಡರ್‌ನಲ್ಲಿ ಕೆಳಕಂಡ ಅಭ್ಯರ್ಥಿಯನ್ನು ಈ ಜಿಲ್ಲೆಯಲ್ಲಿ ಗುರುತಿಸಲ್ಪಟ್ಟ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ 
ಬೆರಳಚ್ಚುಗಾರರೆಂದು ನೇಮಕಾತಿ ಮಾಡಿಕೊಳ್ಳುವುದಕ್ಕಾಗಿ, ಅಲಾಟ್‌ ಮಾಡಿದ್ದರ ಮೇರೆ, ಕೆಳಕಂಡ ಅಭ್ಯರ್ಥಿಯನ್ನು ಉಲ್ಲೇಖ 
(3)ರ ಈ ಕಛೇರಿಯ ಆದೇಶದಲ್ಲಿ ಬೆರಳಚ್ಚುಗಾರರೆಂದು ನೇಮಕ ಮಾಡಿ ಅದೇ ಆದೇಶದಲ್ಲಿ ಕೆಳಕಂಡ ಅಭ್ಯರ್ಥಿಯನ್ನು 
ಅವರ ಹೆಸರಿನ ಮುಂದೆ ಸೂಚಿಸಿದ ಕಛೇರಿಗೆ ಸ್ಥಳ ನಿಯುಕ್ತಿ ಮಾಡಿ ಸದರಿ ನೇಮಕಾತಿ ಆದೇಶವು ಮುಟ್ಟಿದ ದಿನಾಂಕದಿಂದ 
ಹದಿನೈದು (15) ದಿನಗಳೊಳಗೆ ನೇಮಕಾತಿ ಮಾಡಿದ ಕಛೇರಿಯಲ್ಲಿ ತಪ್ಪದೇ ಕೆಲಸಕ್ಕೆ ಹಾಜರಾಗುವಂತೆ ಸದರಿ ಅಭ್ಯರ್ಥಿಗೆ 
ಸೂಚಿಸಿ, ಉಲ್ಲೇಖ (3) ಸದರಿ ನೇಮಕಾತಿ ಆದೇಶವನ್ನು ೧೧/೧ ಮೂಲಕ ಅಭ್ಯರ್ಥಿಗೆ ಕಳುಹಿಸಲಾಗಿತ್ತು. 























ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ಎಸ್‌.ಸಿ./ ಅಭ್ಯರ್ಥಿಯನ್ನು ಬೆರಳಚ್ಚುಗಾರರೆಂದು ವರ್ಗೀಕರಣ 
ಸಂಖ್ಯೆ ವಿಳಾಸ ಎಸ್‌.ಟಿ. | ನೇಮಕ ಮಾಡಿ ಸ್ಥಳ ನಿಯುಕ್ತಿಗೊಳಿಸಿದ 
ಕಛೇರಿ 
1 |ಶ್ರೀ ಜಗದೇವ ತಂದೆ ಸಂಬಣ್ಣ | ಎಸ್‌.ಸಿ. | ಜಿಲ್ಲಾ ನೋಂದಣಿ ಕಛೇರಿ, ಗದಗ. ಪರಿಶಿಷ್ಟ ಜಾತಿ 
ಜೀವಣಗಿ, ಮುಕ್ಕಾಂ ಪೋಸ್ಟ್‌ ಗ್ರಾಮೀಣ ಅಭ್ಯರ್ಥಿ 
ಜೀವಣಗಿ ತಾಲ್ಲೂಕು: ಮುಖ್ಯಪಟ್ಟ 
ಗುಲ್ಬರ್ಗಾ. ಜಿಲ್ಲಾ: ಗುಲ್ಬರ್ಗಾ. 





ಮೇಲ್ಕಂಡ ಅಭ್ಯರ್ಥಿಯು ಈ ಕಛೇರಿಯ ಉಲ್ಲೇಖ (3) ರ ನೇಮಕಾತಿ ಆದೇಶವನ್ನು ದಿನಾಂಕ:26.09.2008ರಂದು 
ಸ್ವೀಕರಿಸಿದ ನಂತರ ಸದರಿಯವರು ಉಲ್ಲೇಖ (4) ರನ್ವಯ ದಿನಾಂಕ:03.10.2008ರಂದು ಈ ಕಛೇರಿಗೆ ಲಿಖಿತ 
ಮನವಿಯೊಂದನ್ನು ಸಲ್ಲಿಸಿ ಸದರಿ ಮನವಿಯಲ್ಲಿ ತಾನು ಈಗಾಗಲೇ ಸಹಾಯಕ ಕಾರ್ಯ ನಿರ್ವಾಹಕ ಅಭಿಯಂತರರ ಕಛೇರಿ, 
ಕೃಷ್ಣ ಭಾಗ್ಯ ಜಲ ನಿಗಮ (ನಿ), ಭಾಲ್ಕಿ ಇಲ್ಲಿ ದಿನಾಂಕ:17.10.2003 ರಿಂದ ಕೆಲಸ ನಿರ್ವಹಿಸುತ್ತಿದ್ದು, ಅಲ್ಲಿ ಸತತವಾಗಿ ಐದು 
ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿರುವುದರಿಂದ, ಸದರಿ ಐದು ವರ್ಷದ ಅವಧಿಯನ್ನು ಸೇವೆಯಿಂದ ಪರಿಗಣಿಸಿ, ನಿವೃತ್ತಿ 
ಹಾಗೂ ಪಿಂಚಣಿ ಸೌಲಭ್ಯಗಳನ್ನು ನೀಡುವುದಾದರೆ ಮಾತ್ರ ಹಾಗೂ ತಮ್ಮನ್ನು ದಿನಾಂಕ:01.04.2006ರ ನಂತರ 
ನೇಮಕಗೊಂಡ ಅಭ್ಯರ್ಥಿ ಎಂದು ಪರಿಗಣಿಸಬಾರದೆ೦ದು ಹಾಗೂ ಇದಕ್ಕೆ ಒಪ್ಪಿದಲ್ಲಿ ಮಾತ್ರ ತಾನು ಜಿಲ್ಲಾ ನೋಂದಣಿ ಕಛೇರಿ, 
ಗದಗ ಇಲ್ಲಿ ಕೆಲಸಕ್ಕೆ ಹಾಜರಾಗುವುದಾಗಿ ಸದರಿ ಮನವಿಯಲ್ಲಿ ತಿಳಿಸಿದ್ದರ ಮೇರೆ ಸದರಿ ಮನವಿಯನ್ನು ಪರಿಶೀಲಿಸಲಾಗಿ 
ಅವರ ಮನವಿಯಲ್ಲಿನ ಅಂಶಗಳನ್ನು ಒಪ್ಪಲು ಕಾನೂನಿನಲ್ಲಿ ಅವಕಾಶವಿಲ್ಲದ್ದರಿಂದ ಸದರಿ ಅಭ್ಯರ್ಥಿಯ ಉಲ್ಲೇಖ (4)ರ 
ಲಿಖಿತ ಮನವಿಯನ್ನು ಉಲ್ಲೇಖ (5ರ ಈ ಕಛೇರಿಯ ಹಿಂಬರಹದ ಮೂಲಕ ತಿರಸ್ಕರಿಸಲಾಯಿತು. ಹಾಗೂ ಉಲ್ಲೇಖ (5)ರ 
ಈ ಕಛೇರಿಯ ಹಿಂಬರಹವನ್ನು ಸದರಿ ಅಭ್ಯರ್ಥಿಗೆ RPAD ಮೂಲಕ ಕಳುಹಿಸಲಾಯಿತು. 

ಈ ರೀತಿ ಕಳುಹಿಸಿದ ಉಲ್ಲೇಖ (5) ರ ಈ ಕಛೇರಿಯ ಹಿಂಬರಹವನ್ನು ಸದರಿ ಅಭ್ಯರ್ಥಿಯು 
ದಿನಾ೦ಕ:18.10.2008ರಂದು ಪಡೆದುಕೊಂಡ ನಂತರವೂ ಈ ಅಭ್ಯರ್ಥಿಯು ಅವರನ್ನು ನೇಮಕ ಮಾಡಿದ ಕಛೇರಿಯಲ್ಲಿ 





ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೮೧ 





ಈವರೆವಿಗೂ ಕೆಲಸಕ್ಕೆ ಹಾಜರಾಗಿರುವುದಿಲ್ಲ ಹಾಗೂ ಕೆಲಸಕ್ಕೆ ಹಾಜರಾಗಲು ಇವರಿಗೆ ನೀಡಿದ ಕಾಲಾವಕಾಶವು ಈಗಾಗಲೇ 
ಮುಕ್ತಾಯವಾಗಿರುತ್ತದೆ ಹಾಗೂ ಈ ಅಭ್ಯರ್ಥಿಯು ಈ ಬಗ್ಗೆ ಇನ್ಯಾವುದೇ ಲಿಖಿತ ಮನವಿಯನ್ನು ಈವರೆವಿಗೂ ಈ ಕಛೇರಿಗೆ 
ಸಲ್ಲಿಸಿರುವುದಿಲ್ಲ. 

ಮೇಲ್ಕಂಡ ಕಾರಣಗಳಿಂದ ಈ ಅಭ್ಯರ್ಥಿಯ ನೇಮಕಾತಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ಮನಗಂಡು 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 
ಸಂಖ್ಯೆ: ಜಿ.ನೋ.ಗ.ಸಿಬ್ಬಂದಿ/16/2008-09, ದಿನಾಂಕ:19ನೇ ಡಿಸೆಂಬರ್‌, 2008 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಉಲ್ಲೇಖ (1ರ ಅಧಿಸೂಚನೆ ಅನ್ವಯ ಹಾಗೂ 1977ರ 
ಕೆ.ಸಿ.ಎಸ್‌. (ಸಾಮಾನ್ಯ ನೇಮಕಾತಿ) ನಿಯಮಗಳಲ್ಲಿನ 18 (3)ನೇ ನಿಯಮದನ್ವಯ ಪ್ರದತ್ತವಾದ ಅಧಿಕಾರದ ಮೇರೆಗೆ 
ಮೇಲ್ಕಂಡ ಅಭ್ಯರ್ಥಿಯಾದ ಶ್ರೀ ಜಗದೇವ ತಂದೆ ಸಂಬಣ್ಣ ಜೀವಣಗಿ ಮುಕ್ಕಾಂ ಪೋಸ್ಟ್‌ ಜೀವಣಗಿ ತಾಲ್ಲೂಕು ಗುಲ್ಬರ್ಗಾ 
ಇವರನ್ನು ಈ ಇಲಾಖೆಯಲ್ಲಿನ ಈ ಜಿಲ್ಲೆಯ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ಬೆರಳಚ್ಚುಗಾರರೆಂದು ನೇಮಕ ಮಾಡಿದ ಈ 
ಕಛೇರಿಯ ಉಲ್ಲೇಖ (3)ರ ನೇಮಕಾತಿ ಆದೇಶವನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 

ಮೇಲ್ಕಂಡ ಅಭ್ಯರ್ಥಿಯು ಈ ತಕ್ಷಣದಿಂದ ಈ ಇಲಾಖೆಯಲ್ಲಿನ ಈ ಜಿಲ್ಲೆಯ ಬೆರಳಚ್ಚುಗಾರರ ಹುದ್ದೆಯ ನೇಮಕಾತಿ 
ಹಕ್ಕನ್ನು ಕಳೆದುಕೊಂಡಿರುವರೆಂದು ಹಾಗೂ ಬೆರಳಚ್ಚುಗಾರರ ಹುದ್ದೆಯ ಮೇಲೆ ಯಾವುದೇ ಹಕ್ಕನ್ನು ಹೊಂದಿರತಕ್ಕದ್ದಲ್ಲವೆಂದು 
ಹಾಗೂ ಸದರಿಯವರು ಬೆರಳಚ್ಚುಗಾರರ ಹುದ್ದೆಯ ಮೇಲೆ ಯಾವುದೇ ಹಕ್ಕನ್ನು ಸಾಧಿಸತಕ್ಕದ್ದಲ್ಲವೆಂದು ಈ ಮೂಲಕ 
ಆದೇಶಿಸಿದೆ. 

ನೇಮಕಾತಿ ಪ್ರಾಧಿಕಾರಿ ಹಾಗೂ ಜಿಲ್ಲಾ 
ನೋಂದಣಾಧಿಕಾರಿಗಳು, ಗದಗ ಜಿಲ್ಲೆ, ಗದಗ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಅಧಿಸೂಚನೆ 

ಸಂಖ್ಯೆ: ಆಕುಕ 331 ಪಿಐಎಂ 2008, ಬೆ೦ಗಳೂರು, ದಿನಾಂಕ:17ನೇ ಡಿಸೆಂಬರ್‌, 2008 

ಆಯುಷ್‌ ಇಲಾಖೆಯ ಲೇ-ಸೆಕ್ರೆಬರಿ/ ಪತ್ರಾಂಕಿತ ಸಹಾಯಕರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಕುಕ 331 ಪಿಐಎ೦ 2008, ದಿನಾ೦ಕ:2106.2008ರಲ್ಲಿ ಪ್ರಕಟಿಸಿ, ಬಾಧಿತ ಅಧಿಕಾರಿಗಳಿಂದ 


ಪಿ.ಆರ್‌.22 


ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. ಸದರಿ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಗೆ ಯಾವುದೇ ಆಕ್ಷೇಪಣೆಗಳನ್ನು ನಿಗದಿತ 
ಕಾಲಾವಧಿಯಲ್ಲಿ ಸ್ಟೀಕರಿಸಿರುವುದಿಲ್ಲ. 
ಆದುದರಿಂದ, ಲೇ-ಸೆಕ್ರೆಟರಿ/ ಪತ್ರಾಂಕಿತ ಸಹಾಯಕರ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 


ದಿನಾ೦ಕ:01.01.2008 ರಲ್ಲಿರುವಂತೆ ಸಿದ್ದಪಡಿಸಿ ಅನುಬಂಧದಲ್ಲಿ ಇದರೊಂದಿಗೆ ಲಗತ್ತಿಸಿ ಅಂತಿಮವಾಗಿ ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್‌. ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾರತೀಯ ವೈದ್ಧ ಪದ್ಧತಿ) (ದೂರವಾಣಿ ಸಂಖ್ಯೆ;22034292) 

ಅನುಬಂಧ 

ದಿನಾಂಕ:01.01.2008ರಲ್ಲಿರುವಂತೆ ಆಯುಷ್‌ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಲೇ-ಸೆಕ್ರೆಟರಿ/ ಪತ್ರಾಂಕಿತ ಸಹಾಯಕರ 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 



































ಕ್ರ ವೈದ್ಯರ ಹೆಸರು ನೇರ ಜನ್ಮ ದಿನಾಂಕ |ಸೇವೆಗೆ ಸೇರಿದ ನೈಜವಾಗಿ ನೇಮಕಾತಿಗೆ / ಷರಾ 
ಸಂ. ನೇಮಕಾತಿ/ ದಿನಾಂಕ ಮುಂಬಡ್ತಿ ಜೇಷ್ಠತೆಗೆ ನೈಜ 

ಶ್ರೀ/ಶ್ರೀಮತಿ ಮುಂಬಡ್ತಿ ಹೊಂದಿದ ಅರ್ಹತೆ ದಿನಾಂಕ 

ಇತರೆ ದಿನಾಂಕ 
1. ಸಿ. ಆಂಜನೇಯ ಮುಂಬಡಿ 13.01.51 28.02.77 25.05.95 25.05.95 
2. (ಸಿ.ಕೆ. ಚನ್ನಬಸಪ್ಪ —" 28.02.51 26.02.77 30.05.2001 | 30.05.2001 
3. | ಬಷೀರ್‌ ಅಹಮದ್‌ ವೆ 20.03.50 09.10.75 30.05.2001 | 30.05.2001 
ಸಾಂಕ್ಷೀಪುರ್‌ 











೨೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 























ಕ್ರ ವೈದ್ಯರ ಹೆಸರು ನೇರ ಜನ್ಮ ದಿನಾಂಕ |ಸೇವೆಗೆ ಸೇರಿದ ನೈಜವಾಗಿ ನೇಮಕಾತಿಗೆ / ಷರಾ 
ಸಂ. ನೇಮಕಾತಿ/ ದಿನಾಂಕ ಮುಂಬಡ್ತಿ ಜೇಷ್ಠತೆಗೆ ನೈಜ 
ಶ್ರೀ/ಶ್ರೀಮತಿ ಮುಂಬಡ್ತಿ ಹೊಂದಿದ ಅರ್ಹತೆ ದಿನಾಂಕ 
ಇತರೆ ದಿನಾಂಕ 

4. | ಟಿ.ಎಸ್‌. ಸಿದಲಿಂಗಪ ಮುಂಬಡಿ | 04.03.51 02.03.77 30.05.2001 | 30.05.2001 

5. | ಎಲ್‌. ಲೋಕೇಶ ವೆ 18.09.51 17.08.77 18.02.2006 | 18.02.2006 
ಮೂರ್ತಿ 

6. |ಕೆ. ಹನುಮಂತಯ —— 04.12.50 01.07.78 18.02.2006 | 18.02.2006 

7. | ಪಿ.ಎಸ್‌. ಬಂಗಾರಿ ವೆ 01.06.53 26.06.78 27.11.2006 | 27.11.2006 

8. (ಕುಡತಿನಿ ಈಶ್ವರಪ್ಪ —— 02.10.53 30.09.81 27.11.2006 | 27.11.2006 
ಚನ್ನಬಸಪ್ಪ 

9. | ಪರ್ವತ ಮಲ್ಲಯ —— 29.08.56 26.09.81 23.11.2006 | 23.11.2006 

10. | ಎಸ್‌.ವಿ. ಶೀಲಾ ವೆ 13.08.53 03.05.73 20.11.2006 | 20.11.2006 
































ಎನ್‌. ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.23 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾರತೀಯ ವೆದ್ಧ ಪದ್ದತಿ) (ದೂರವಾಣಿ ಸಂಖ್ಯೆ:22034292) 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-2, 
ಬಿಜಾಪುರ ಜಿಲ್ಲೆ, ಬಿಜಾಪುರ 
ಪ್ರ.ಸಂ. ಡಬ್ಲೂ ಜಿಎ:ಎಸ್‌ಆರ್‌-191/ಮಪ್ರ/2008, ದಿನಾಂಕ:17ನೇ ಡಿಸೆಂಬರ್‌, 2008 
ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಗುರುಸಂಗಮ್ಮ '!/೦ ಅಶೋಕ ಪಾಟೀಲ್‌ 1) ಶ್ರೀ ಹಣಮಂತರಾಯ 5೮/0 ಬಸವಂತರಾಯ 
ಮತ್ತು ಇನ್ನೊಬ್ಬರು, ಸಾ: ಉಣ್ಣಿಭಾವಿ, ತಾ:ಬಿ.ಬಾಗೇವಾಡಿ, ನರಸರೆಡ್ಡಿ, ಸಾ:ಪ್ಲಾಟ್‌ ನಂ.3 ಜಲನಗರ, ಬಿಜಾಪುರ. 


ಜಿಲ್ಲೆ: ಬಿಜಾಪುರ. 2) ದಿ ಬ್ರ್ಯಾಂಚ್‌ ಮ್ಯಾನೇಜರ್‌, ನ್ಯೂ ಇಂಡಿಯಾ 
ಅಶೂರೆನ್ಸ್‌ ಕಂ.ಲಿ., ಬಿಜಾಪುರ. 
ಪ್ರಕಟಣೆ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಭೀಮನಗೌಡ ತಂದೆ 
ಅಶೋಕ ಪಾಟೀಲ್‌ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ: 
13.07.2008ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ 
ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿ೦ದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬಿಜಾಪುರ ಜಿಲ್ಲೆ, ಬಿಜಾಪುರ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ- 2, 
ಬಿಜಾಪುರ ಜಿಲ್ಲೆ, ಬಿಜಾಪುರ 
ಪ್ರ.ಸಂ. ಡಬ್ಲೂ ಜಿಎ:ಎಸ್‌ಆರ್‌-192/ಮಪ್ರ/08, ದಿನಾಂಕ:18ನೇ ಡಿಸೆಂಬರ್‌, 2008 
ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ರಾಧಾಬಾಯಿ ಕೋಂ ಸಿದರಾಯ ಬಡಕುದ್ರಿ, ಸಾ: 1) ಶ್ರೀ ಸಂಗಪ್ಪ ಅಪ್ಪಣ್ಣ ರೇಶ್ಮಿ ಸಾ: ಬಿಜಾಪುರ. 
ಜತ್‌ ಹಾಲಿ ಕಗ್ಗೋಡ, ತಾ: ಬಿಜಾಪುರ ಮತ್ತು ಇತರರು. 2)ದಿ ಅಡ್‌ಮಿನಿಸ್ಟೇಟಿವ್‌ ಆಫೀಸರ್‌ ರಾಯಲ್‌ ಸುಂದರಂ 
ಅಲಿಯನ್ಸ್‌ ಇನ್ನೂರೆನ್ಸ್‌ ಕಂ.ಲಿ., ಬಿಜಾಪುರ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೮೩ 





ಪ್ರಕಟಣೆ 

ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಸಿದ್ದರಾಯ ಇವರು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:23.11.2008ರಂದು 
ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ 
ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬಿಜಾಪುರ ಜಿಲ್ಲೆ, ಬಿಜಾಪುರ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-2, 
ಬಿಜಾಪುರ ಜಿಲ್ಲೆ, ಬಿಜಾಪುರ 
ಪ್ರ.ಸಂ. ಡಬ್ಲೂ ಹಿಎ:ಎಸ್‌ಆರ್‌-193/ಮಪ್ರ/08, ದಿನಾಂಕ:18ನೇ ಡಿಸೆಂಬರ್‌, 2008 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀ ಭೀಮಪ್ಪ ತಂದೆ ಬಸಗೊಂಡ ಬಸರ್ಗಿ ಮತ್ತು ಇತರರು 1) ಡಿ. ಶಾಂತಿ ಕೋಂ ದೊರೈಸ್ವಾಮಿ, ಸಾ:ಬಿಜಾಪುರ. 
ಸಾ: ಕನಮಡಿ, ತಾ:ಜಿ:ಬಿಜಾಪುರ. 2) ದಿ ಮ್ಯಾನೇಜರ್‌ ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ 
ಕಂ.ಲಿ., ಬಿಜಾಪುರ. 
ಪ್ರಕಟಣೆ 


ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಬಸಗೊಂಡ ಪರಪ್ಪ ಬಸರ್ಗಿ 
ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:03.09.2008ರಂದು 
ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ 
ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌.24 ಉಪವಿಭಾಗ-2, ಬಿಜಾಪುರ ಜಿಲ್ಲೆ, ಬಿಜಾಪುರ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ.441) ಹಾಗೂ ವಸೂಲಾಧಿಕಾರಿಗಳು, ಕರ್ನಾಟಕ ರಾಜ್ಯ 
ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನಿ. ಬೆಂಗಳೂರು 
ಕ್ರ.ಸಂ.ಎ.ಆರ್‌.ಇ./ಯು.ಬಿ.ಎಫ್‌./124/2007-08(ವ) ದಿನಾಂಕ:19ನೇ ಡಿಸೆಂಬರ್‌, 2008 
ವಿಷಯ: ಮಂಗಳೂರು ಕಥೋಲಿಕ್‌ ಸಹಕಾರಿ ಬ್ಯಾಂಕ್‌ (ನಿ), ಮಂಗಳೂರು, ಇದರ ಸಿಇಪಿ ಸಂಖ್ಯೆ: 
ಎಆರ್‌ಇ:ಯುಬಿಎಫ್‌:124/07-08(ವ)ಕ್ಕೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿಯನ್ನು 1960ನೇ ಕರ್ನಾಟಕ 
ಸಹಕಾರ ಸಂಘಗಳ ನಿಯಮದ ಕ್ರಮಸಂಖ್ಯೆ: 38(6)(ಎ) ರನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ 
ಉಲ್ಲೇಖ:1) ದಾವಾ ಸಂಖ್ಯೆ: 1044/03-04, ದಿನಾ೦ಕ:29.03.2004, (2) ಸಿ.ಇ.ಪಿ. ಸಂಖ್ಯೆ ಎಆರ್‌ಇ: ಯುಬಿಎಫ್‌ 
:124/07-08 (ವ), (3) ಮಾರಾಟಾಧಿಕಾರಿಯವರ ವರದಿ ದಿನಾಂಕ:15.12.2008. 


೨೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಪ್ರಸ್ತಾವನೆ: 

1 ಶ್ರೀಮತಿ ಪರಮೇಶ್ವರಿ ಕ್ರೈ ಸದಸ್ಯ ಸಂಖ್ಯೆ: 26598, ಕೋಂ ದಿ. ರಾಮಕೃಷ್ಣ ಭಟ್‌ ಕೆ, (2) ಶ್ರೀಮತಿ ಜಯಲಕ್ಷ್ಮಿ 
ವಿ. ಭಟ್‌, ಸದಸ್ಯ ಸಂಖ್ಯೆ: 26596, ಕೋಂ ವೆಂಕಟೇಶ್ವರ ಭಟ್‌, (3) ಶ್ರೀಮತಿ ವಿದ್ಯಾಸರಸ್ವತಿ, ಸದಸ್ಯ ಸಂಖ್ಯೆ:26597 ಕೋಂ 
ವಸಂತ್‌ ಕುಮಾರ್‌, (4) ಶ್ರೀಮತಿ ಅನ್ನಪೂರ್ಣೇಶ್ವರಿ, ಸದಸ್ಯ ಸಂಖ್ಯೆ:26595, ಕೋಂ ಸತ್ಯಪ್ರಸಾದ್‌, (5) ಕು. ಸವಿತಾ 
ಕುಮಾರಿ ಎಂ.ಆರ್‌., ಸದಸ್ಯ ಸಂಖ್ಯೆ 26594, ಬಿನ್‌ ದಿ. ರಾಮಕೃಷ್ಣ ಭಟ್‌ ಕೆ. (6) ಶ್ರೀ ಕೃಷ್ಣ ಕುಮಾರ್‌, ಸದಸ್ಯ ಸಂಖ್ಯೆ: 
26601, ಬಿನ್‌ ದಿ. ರಾಮಕೃಷ್ಣ ಭಟ್‌ ಕೆ, (7) ಶ್ರೀ ರವೀಂದ್ರ ಕುಮಾರ್‌ ಎಂ.ಆರ್‌. ಸದಸ್ಯ ಸಂಖ್ಯೆ: 26600 ಬಿನ್‌ ದಿ. 
ರಾಮಕೃಷ್ಣ ಭಟ್‌ ಕೆ. ರುದ್ರಾಪಾದ, ಸುಬ್ರಹ್ಮಣ್ಯ-574 238, ಇವರು ಮಂಗಳೂರು ಕೆಥೋಲಿಕ್‌ ಸಹಕಾರಿ ಬ್ಯಾಂಕ್‌ (ನಿ), 
ಮಂಗಳೂರು, ಈ ಬ್ಯಾಂಕಿನಿಂದ ದಿನಾ೦ಕ:08.01.2000ರಂದು ರೂ.37,50,000/- (ರೂಪಾಯಿ ಮೂವತ್ತೇಳು ಲಕ್ಷದ ಐವತ್ತು 
ಸಾವಿರ ಮಾತ್ರ) ಗಳನ್ನು ಸ್ಥಿರಾಸ್ತಿ ಆಧಾರ ಮಾಡಿ ಸಾಲವನ್ನು ಪಡೆದಿರುತ್ತಾರೆ. ಬ್ಯಾಂಕಿನ ಸಾಲ ಮ೦ಜೂರಾತಿಯ ಷರತ್ತು 
ಮತ್ತು ನಿಯಮಗಳ ಪ್ರಕಾರ ಸಾಲವನ್ನು ಮರುಪಾವತಿಸಲು ವಿಫಲರಾಗಿ ಸುಸ್ತಿದಾರರಾದ ಕಾರಣ ಬ್ಯಾಂಕಿನ ಸಾಲ 
ವಸೂಲಾತಿಗಾಗಿ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 70ರನ್ವಯ ಸಹಕಾರ ಸಂಘಗಳ ಜಂಟಿ 
ನಿಬಂಧಕರು, ಮೈಸೂರು ಪ್ರಾಂತ, ಮೈಸೂರು ಇವರ ನ್ಯಾಯಾಲಯದಲ್ಲಿ ದಾವಾ ಸಂಖ್ಯೆ: 1044/2003-04 ರಂತೆ ದಾವೆ 
ಹೂಡಿ ಡಿಕ್ರಿ/ ಆದೇಶ ಪಡೆದಿದ್ದರೂ ಸಾಲ ಬಾಕಿ ವಸೂಲಾತಿಯಾಗಿರುವುದಿಲ್ಲ. 

ಸಹಕಾರ ಸಂಘಗಳ ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ, ಮೈಸೂರು, ಇವರ ನ್ಯಾಯಾಲಯದಿಂದ ಪಡೆದ ಡಿಕ್ರಿ 
ಆದೇಶಾನುಸಾರ ಬ್ಯಾಂಕಿನ ಮಹಾಪ್ರಬಂಧಕರು, ಕರ್ನಾಟಕ ಸಹಕಾರ ಸಂಘಗಳ ನಿಯಮಾವಳಿ 1960ರ ನಿಯಮ 
34(1ರನ್ವಯ ಈ ಕಛೇರಿಯಲ್ಲಿ ಅಮಲ್ಲಾರಿ ಅರ್ಜಿ ಸಂಖ್ಯೆ: 124/07-08(ವ) ರಂತೆ ಕ್ರಮ ಕೈಗೊಳ್ಳಲು ದಾಖಲು 
ಮಾಡಲಾಗಿತ್ತು. ಸದರಿ ಅಮಲ್ಲಾರಿ ಅರ್ಜಿಯನ್ನು ವಿಲೇವಾರಿ ಮಾಡಲು ಬ್ಯಾಂಕಿನ ಮಾರಾಟಾಧಿಕಾರಿ ಇವರಿಗೆ 
ವಹಿಸಿಕೊಡಲಾಗಿತ್ತು. ಮಾರಾಟಾಧಿಕಾರಿಯವರು ಅಂತಿಮವಾಗಿ ಅಮಲ್ಜಾರಿ ಕ್ರಮಕೈಗೊಂಡು ಸಾಲದ ಆಧಾರವಾಗಿ ನೀಡಿರುವ 
ಸ್ಥಿರಾಸ್ತಿಯನ್ನು ದಿನಾಂಕ:20.10.2008ರಂದು ಸಾರ್ವಜನಿಕವಾಗಿ ಹರಾಜಿಗೆ ತಂದಿರುತ್ತಾರೆ. ದಿನಾಂಕ:20.10.2008 ರಂದು 
ನಡೆಸಿದ ಬಹಿರಂಗ ಹರಾಜಿನಲ್ಲಿ 6 ಜನ ಬಿಡ್ಡುದಾರರು ಭಾಗವಹಿಸಿದ್ದು ಈ ಪೈಕಿ ಶ್ರೀ ಎಲ್‌.ಕೆ. ಸತ್ಯನಾರಾಯಣ ಬಿನ್‌ 
ಎಲ್‌.ವಿ. ಕೃಷ್ಣ ರಾವ್‌, ನಂ.140, 2ನೇ ಮೈನ್‌, ಪಾಂಡುರಂಗನಗರ, ಬಿ.ಜಿ. ರಸ್ತೆ, ಬೆಂಗಳೂರು-76 ಇವರು 
ರೂ.20,10,000/- (ರೂಪಾಯಿ ಇಪ್ಪತ್ತು ಲಕ್ಷದ ಹತ್ತು ಸಾವಿರ ಮಾತ್ರ) ಗಳಿಗೆ ಬಿಡ್ಡು ಮಾಡಿದ್ದು ಅತೀ ಹೆಚ್ಚಿನ 
ಬಿಡ್ಡುದಾರರಾಗಿರುತ್ತಾರೆ. 

ಅಮಲ್ಜಾರಿ ಅರ್ಜಿಯನ್ವಯ ರೂ.63,52,562/- + ಬಡ್ಡಿ + ಇತರ ಖರ್ಚು ಬ್ಯಾಂಕಿಗೆ ಬರಬೇಕಾಗಿರುತ್ತದೆ. 
ಹರಾಜಿನಲ್ಲಿ ಸಾಲಗಾರರು ವಾದಿ ಬ್ಯಾಂಕಿಗೆ ಅಡವಿಟ್ಟ ಸ್ಥಿರಾಸ್ತಿಗಳ ಪೈಕಿ ಸುಳ್ಯ ತಾಲ್ಲೂಕು, ಸುಬ್ರಹ್ಮಣ್ಯ ಗ್ರಾಮದ ಸರ್ವೆ 
ನಂಬರ್‌.14-2ಎ2, ವಿಸ್ತೀರ್ಣ 1.00 ಎಕರೆ ಸ್ಥಿರಾಸ್ತಿಯು ರೂ.20,10,000/- ಮಾರಾಟವಾಗಿದ್ದು ಉಳಿಕೆ ಮೊತ್ತವನ್ನು 
ಸಾಲಗಾರರು ವಾದಿ ಬ್ಯಾಂಕಿಗೆ ಅಡವಿಟ್ಟ ಇತರೆ ಸ್ಥಿರ ಆಸ್ಥಿಗಳನ್ನು ಬಹಿರಂಗ ಹರಾಜಿಗೆ ತರುವ ಮೂಲಕ ವಸೂಲಿ 
ಮಾಡಬಹುದಾಗಿರುತ್ತದೆ ಎಂದು ವಾದಿ ಬ್ಯಾಂಕಿನ ಮಹಾಪ್ರಬ೦ದಕರು ತಿಳಿಸಿರುತ್ತಾರೆ. ಬಾಕಿದಾರರು ಬ್ಯಾಂಕಿಗೆ ಆಧಾರ 
ಮಾಡಿರುವ ಸ್ಥಿರಾಸ್ತಿಯ ಮಾರುಕಟ್ಟೆ ಮೌಲ್ಯವನ್ನು ಮೌಲ್ಯಮಾಪಕರು ರೂ.17,50,000/-ಗಳಿಗೆ ನಿಗದಿಪಡಿಸಿರುತ್ತಾರೆ. 
ಮಾರಾಟಾಧಿಕಾರಿಯವರು ದಿನಾಂಕ:20.10.2008ರಂದು ಶ್ರೀ ಎಲ್‌.ಕೆ. ಸತ್ಯನಾರಾಯಣ ಇವರಿಗೆ ಮಾರಾಟ ಮಾಡಿರುವ 
ಆಸ್ತಿಯ ಬೆಲೆಯು ಮೌಲ್ಯಮಾಪಕರು ಮಾಡಿದ ಬೆಲೆಗಿಂತ ಹೆಚ್ಚಿನದಾಗಿರುತ್ತದೆ. ಅತೀ ಹೆಚ್ಚಿನ ಬಿಡ್ಡುದಾರರಾದ ಶ್ರೀ ಎಲ್‌.ಕೆ. 
ಸತ್ಯನಾರಾಯಣ ಇವರು ಬಿಡ್ಡಿನ ಮೊತ್ತದ ಶೇಕಡಾ 1ಕ್ಕೆ ಸಮನಾದ ಮೊತ್ತ ರೂ.3.10,000/-ನ್ನು 
ದಿನಾಂಕ:20.10.2008ರಂದು ವಾದಿ ಬ್ಯಾಂಕಿಗೆ ಪಾವತಿ ಮಾಡಿರುತ್ತಾರೆ. ಹಾಗೂ ದಿನಾಂಕ:18.11.2008ರಂದು 
ರೂ.17,00,000/- ವನ್ನು ಪಾವತಿ ಮಾಡಿರುತ್ತಾರೆ ಎಂದು ವಾದಿ ಬ್ಯಾಂಕಿನ ಮಹಾಪ್ರಬಂಧಕರು ತಮ್ಮ ದಿನಾಂಕ:11.12.2008ರ 
ಪತ್ರದ ಮೂಲಕ ವರದಿ ಮಾಡಿರುತ್ತಾರೆ. 

ಬ್ಯಾಂಕಿನ ಮಾರಾಟಾಧಿಕಾರಿಯವರು ಉಲ್ಲೇಖ (3)ರಂತೆ ಈ ಕಛೇರಿಗೆ ವರದಿಯನ್ನು ಸಲ್ಲಿಸಿ 
ದಿನಾಂಕ:20.10.2008ರಂದು ಸಹಕಾರ ಸಂಘಗಳ ನಿಯಮಾವಳಿಗಳ ಪ್ರಕಾರ ಹರಾಜು ನಡವಳಿಕೆಯನ್ನು ನಡೆಸಿ 
(1) ಶ್ರೀಮತಿ ಪರಮೇಶ್ವರಿ ಕೆ. ಸದಸ್ಯ ಸಂಖ್ಯೆ: 26598, ಕೋಂ ದಿ. ರಾಮಕೃಷ್ಣ ಭಟ್‌ ಕೆ. (2) ಶ್ರೀಮತಿ ಜಯಲಕ್ಷ್ಮಿ ವಿ. 
ಭಟ್‌, ಸದಸ್ಯ ಸಂಖ್ಯೆ: 26596, ಕೋಂ ವೆಂಕಟೇಶ್ವರ ಭಟ್‌, (3) ಶ್ರೀಮತಿ ವಿದ್ಯಾಸರಸ್ವತಿ, ಸದಸ್ಯ ಸಂಖ್ಯೆ:26597 ಕೋಂ 
ವಸಂತ್‌ ಕುಮಾರ್‌, (4) ಶ್ರೀಮತಿ ಅನ್ನಪೂರ್ಣೇಶ್ವರಿ, ಸದಸ್ಯ ಸಂಖ್ಯೆ:26595, ಕೋಂ ಸತ್ಯಪ್ರಸಾದ್‌, (5) ಕು. ಸವಿತಾ 
ಕುಮಾರಿ ಎಂ.ಆರ್‌., ಸದಸ್ಯ ಸಂಖ್ಯೆ 26594, ಬಿನ್‌ ದಿ. ರಾಮಕೃಷ್ಣ ಭಟ್‌ ಕೆ. (6) ಶ್ರೀ ಕೃಷ್ಣ ಕುಮಾರ್‌, ಸದಸ್ಯ ಸಂಖ್ಯೆ: 
26601, ಬಿನ್‌ ದಿ. ರಾಮಕೃಷ್ಣ ಭಟ್‌ ಕೆ, (7) ಶ್ರೀ ರವೀಂದ್ರ ಕುಮಾರ್‌ ಎಂ.ಆರ್‌. ಸದಸ್ಯ ಸಂಖ್ಯೆ: 26600 ಬಿನ್‌ ದಿ. 
ರಾಮಕೃಷ್ಣ ಭಟ್‌ ಕೆ. ರುದ್ರಪಾದ, ಸುಬ್ರಹ್ಮಣ್ಯ-574 238, ಇವರ ಸ್ಥಿರಾಸ್ತಿಯನ್ನು ಶ್ರೀ ಎಲ್‌.ಕೆ. ಸತ್ಯನಾರಾಯಣ ಬಿನ್‌ 
ಎಲ್‌.ವಿ. ಕೃಷ್ಣರಾವ್‌, ನಂ.140, 2ನೇ ಮೈನ್‌, ಪಾಂಡುರಂಗನಗರ, ಬಿ.ಜಿ. ರಸ್ತೆ, ಬೆಂಗಳೂರು ಇವರಿಗೆ ಮಾರಾಟ ಮಾಡಿದ್ದು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೮೫ 





ಸ್ಥಿರಾಸ್ತಿಯ ಹರಾಜನ್ನು ಖಾಯಂಗೊಳಿಸಬೇಕೆಂದು ಕೋರಿರುತ್ತಾರೆ. ದಿನಾ೦ಕ:20.10.2008ರಂದು ಬ್ಯಾಂಕಿನ 
ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ ಹರಾಜು ನಡವಳಿಕೆಯನ್ನು ಪರಿಶೀಲಿಸಿದಾಗ ಸದರಿ ಸ್ಥಿರಾಸ್ತಿ ಬಹಿರಂಗ 
ಹರಾಜಿನಲ್ಲಿ 6 ಜನ ಬಿಡ್ಡುದಾರರು ಭಾಗವಹಿಸಿದ್ದು, ಈ ಪೈಕಿ ಅತ್ಯಧಿಕ ಬಿಡ್ಡುದಾರರಾದ ಶ್ರೀ ಎಲ್‌.ಕೆ. ಸತ್ಯನಾರಾಯಣ ಬಿನ್‌ 
ಎಲ್‌.ವಿ. ಕೃಷ್ಣರಾವ್‌, ನಂ.140, 2ನೇ ಮೈನ್‌, ಪಾಂಡುರಂಗನಗರ, ಬಿ.ಜಿ. ರಸ್ತೆ, ಬೆಂಗಳೂರು ಇವರಿಗೆ ರೂ.20,10,000/-ಕ್ಕೆ 
ಮಾರಾಟ ಮಾಡಿರುವುದು ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ. ಬಹಿರಂಗ ಹರಾಜು ನಡೆದ 30 ದಿನಗಳೊಳಗೆ 
ಬಾಕಿದಾರರು ವಾದಿ ಬ್ಯಾಂಕಿಗೆ ಬರಬೇಕಾದ ಸಾಲವನ್ನು ಮರುಪಾವತಿ ಮಾಡಿರುವುದಿಲ್ಲ ಮತ್ತು ಈ ಬಗ್ಗೆ ಈ ಕಛೇರಿಗೆ 
ಯಾವುದೇ ಆಕ್ಷೇಪಣೆ ಸಲ್ಲಿಸದೆ ಇರುವುದರಿಂದ ಹಾಗೂ ದಿನಾಂಕ:20.10.2008ರಂದು ನಡೆದ ಸ್ಥಿರಾಸ್ತಿ ಹರಾಜನ್ನು 
ಖಾಯಂಗೊಳಿಸಬಹುದೆಂದು  ಮಾರಾಟಾಧಿಕಾರಿಯವರು ಸಲ್ಲಿಸಿದ ವರದಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ 
ಮಾರಾಟಾಧಿಕಾರಿಯವರು ಕೈಗೊಂಡ ಕ್ರಮಗಳು ಕಾನೂನು ಬದ್ಧವಾಗಿದೆ ಎಂದು ಕಂಡುಬಂದಿರುವುದರಿಂದ ಈ ಕೆಳಗಿನ 
ಸ್ಥಿರೀಕರಣ ಆದೇಶ ಹೊರಡಿಸಲಾಗಿದೆ. 
ಆದೇಶ 

ಎಸ್‌.ಎಸ್‌. ಕಟಗೇರಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ.441) ಹಾಗೂ ವಸೂಲಾಧಿಕಾರಿಗಳು,. 
ಕರ್ನಾಟಕ ರಾಜ್ಯ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನ್ನ, ಬೆಂಗಳೂರು ಆದ ನಾನು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಾವಳಿ 1960ರ ನಿಯಮ 38(6)(ಎ) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಸಿ.ಇ.ಪಿ. 
ಸಂಖ್ಯೆ ಎಆರ್‌ಇ:ಯುಬಿಎಫ್‌:124/07-08(ವ) ರಲ್ಲಿ (1) ಶ್ರೀಮತಿ ಪರಮೇಶ್ವರಿ ಕೆ. ಸದಸ್ಯ ಸಂಖ್ಯೆ; 26598, ಕೋಂ ದಿ. 
ರಾಮಕೃಷ್ಣ ಭಟ್‌ ಕೆ, (2) ಶ್ರೀಮತಿ ಜಯಲಕ್ಷ್ಮಿ ವಿ. ಭಟ್‌, ಸದಸ್ಯ ಸಂಖ್ಯೆ: 26596, ಕೋಂ ವೆಂಕಟೇಶ್ವರ ಭಟ್‌, (3) 
ಶ್ರೀಮತಿ ವಿದ್ಯಾಸರಸ್ವತಿ, ಸದಸ್ಯ ಸಂಖ್ಯೆ:26597 ಕೋಂ ವಸಂತ್‌ ಕುಮಾರ್‌, (4) ಶ್ರೀಮತಿ ಅನ್ನಪೂರ್ಣೆಶ್ವರಿ, ಸದಸ್ಯ 
ಸಂಖ್ಯೆ26595, ಕೋಂ ಸತ್ಯಪ್ರಸಾದ್‌, (5) ಕು. ಸವಿತಾ ಕುಮಾರಿ ಎಂ.ಆರ್‌., ಸದಸ್ಯ ಸಂಖ್ಯೆ: 26594, ಬಿನ್‌ ದಿ. ರಾಮಕೃಷ್ಣ 
ಭಟ್‌ ಕೆ. (6) ಶ್ರೀ ಕೃಷ್ಣ ಕುಮಾರ್‌, ಸದಸ್ಯ ಸಂಖ್ಯೆ: 26601, ಬಿನ್‌ ದಿ. ರಾಮಕೃಷ್ಣ ಭಟ್‌ ಕೆ. (7) ಶ್ರೀ ರವೀಂದ್ರ ಕುಮಾರ್‌ 
ಎಂ.ಆರ್‌. ಸದಸ್ಯ ಸಂಖ್ಯೆ: 26600 ಬಿನ್‌ ದಿ. ರಾಮಕೃಷ್ಣ ಭಟ್‌ ಕೆ. ರುದ್ರಪಾದ, ಸುಬ್ರಹ್ಮಣ್ಯ-574 238, ಇವರಿಗೆ ಸೇರಿದ 
ಸ್ಥಿರಾಸ್ತಿಯನ್ನು ದಿನಾ೦ಕ:20.10.2008ರಂದು ವಾದಿ ಸಹಕಾರಿ ಬ್ಯಾಂಕಿನ ಮಾರಾಟಾಧಿಕಾರಿಗಳು ಮಾಡಿದ ಬಹಿರ೦ಗ 
ಹರಾಜಿನಲ್ಲಿ ಶ್ರೀ ಎಲ್‌.ಕೆ. ಸತ್ಯನಾರಾಯಣ ಬಿನ್‌ ಎಲ್‌.ವಿ. ಕೃಷ್ಣರಾವ್‌, ನಂ.140, 2ನೇ ಮೈನ್‌, ಪಾ೦ಡುರ೦ಗನಗರ, ಬಿ.ಜಿ. 
ರಸ್ತೆ, ಬೆಂಗಳೂರು-76 ಇವರು ಅತೀ ಹೆಚ್ಚಿನ ಬಿಡ್ಡುದಾರರಾಗಿದ್ದು ಇವರು ರೂ.20.10,000/-ಗಳಿಗೆ ಖರೀದಿಸಿದ ಈ ಕೆಳಗೆ 
ವಿವರಿಸಿದ ಸ್ಥಿರಾಸ್ತಿಯನ್ನು ಬಹಿರಂಗವಾಗಿ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ 
ಸ್ಥಿರೀಕರಿಸಿರುತ್ತೇನೆ. 

ಸಿರಾಸ್ತಿಯ ವಿವರ 

ದಕ್ಷಿಣ ಕನ್ನಡ ಜಿಲ್ಲಾ, ಸುಳ್ಯ ತಾಲ್ಲೂಕು, ಸುಬ್ರಹ್ಮಣ್ಯ ಗ್ರಾಮದ, ಉಪನೋಂದಣಾಧಿಕಾರಿ, ಸುಳ್ಯ ತಾಲ್ಲೂಕು ಇವರ 

ವ್ಯಾಪ್ತಿಗೊಳಪಟ್ಟ ಸ್ಥಿರಾಸ್ತಿಯ ಬಾಬ್ತು: 


9 


ಸರ್ವೆ ನಂಬರ್‌ ಕಿಸ್ಪಾಂ ವಿಸ್ತೀರ್ಣ 
ಎ-ಸೆಂ 
14-22 ನಂಜ 1-00 


ಅದರಲ್ಲಿರುವ ಸರ್ವಾಧಿ ಹಕ್ಕು 
ಮಾರಾಟವಾದ ಮೊಬಲಗು ರೂ.20,10.000/-, ಮಾರಾಟ ಮಾಡಿದ ದಿನಾಂಕ:20.10.2008 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ:19.12.2008 ರಂದು ನೀಡಲಾಗಿದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ನಿ.441), 
ಪಿ.ಆರ್‌.25 ಹಾಗೂ ವಸೂಲಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸಹಕಾರ 
ಪಟ್ಟಣ ಬ್ಯಾಂಕುಗಳ ಮಹಾಮಂಡಳ ನಿ. ಬೆಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಸಂ.ಡಿಆರ್‌ಎಸ್‌/ಸಮಾಪನೆ/15/2008--09, ದಿನಾಂಕ:23ನೇ ಡಿಸೆಂಬರ್‌, 2008 
ವಿಷಯ: ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಕಾಗೆಕೋಡಮಗ್ಗೆ, ಭದ್ರಾವತಿ ತಾ: ಈ ಸಂಘವನ್ನು 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:1) ಸ.ಸಂ. ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗರವರಪತ್ರ ಎಆರ್‌24 
/ಸಮಾಪನೆ/92/08-09/484/ ದಿನಾ೦ಕ;30.07.2008. 


೨೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





2) ಶಿವಮೊಗ್ಗ ಸಹಕಾರ ಹಾಲು ಒಕ್ಕೂಟದ ನಿರ್ವಾಹಕ ನಿರ್ದೇಶಕರ ಪತ್ರ ಸಂಖ್ಯೆ: ಶಿಹಾಒ/ಶೇಮತಾಂ/ 
ಸಮಾಪನೆ/5464/2008-09/ ದಿನಾ೦ಕ:05.11.2008. 
3) ಈ ಕಛೇರಿಯ ಕಾರಣ ಕೇಳಿ ನೋಟೀಸು/ಸಮಸಂಖ್ಯೆ: ದಿನಾ೦ಕ:25.11.2008. 
4) ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಭದ್ರಾವತಿ ಇವರ ಪತ್ರ ಸಅಅ/ಭದ್ರಾವತಿ/ ಸಮಾಪನೆ/ 
ಎಂಪಿಸಿಎಸ್‌/ಕಾಗೆಕೋಡವುಗ್ಗೆ/ 2008-09/ ದಿನಾ೦ಕ:20.12.2008. 
ಪ್ರಸ್ತಾವನೆ: 
ಉಲ್ಲೇಖ (1) ಮತ್ತು (2)ರ ಪತ್ರದಲ್ಲಿ ಶಿವಮೊಗ್ಗ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು, ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಕಾಗೇಕೋಡಮಗ್ಗೆ, ಭದ್ರಾವತಿ ತಾಲ್ಲೂಕು 
ಈ ಸಂಘವು ನಿಷ್ಟಿಯಗೊಂಡಿದ್ದು, ಹಾಲು ಸಂಗ್ರಹಣೆ ಸ್ಥಗಿತಗೊಳಿಸಲಾಗಿದೆ. ಸದರಿ ಸಂಘವು 12 ತಿಂಗಳುಗಳಿಂದ 
ಸಂಪೂರ್ಣ ಸ್ಥಗಿತಗೊಂಡಿರುತ್ತದೆಂದು ವರದಿಸಿರುತ್ತಾರೆ. ಸಂಘದ ಸದಸ್ಯರುಗಳು ಹಾಲು ಸರಬರಾಜು ಮಾಡಲು 
ಆಸಕ್ತಿಹೊಂದಿರುವುದಿಲ್ಲ. ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವ ಅಗತ್ಯವಿರುವುದಿಲ್ಲ. ಹಾಲು ಉತ್ಪಾದಕರ 
ಸಹಕಾರ ಸಂಘ ನಿ. ಕಾಗೇಕೋಡಮಗ್ಗೆ, ಭದ್ರಾವತಿ ತಾಲ್ಲೂಕು ಈ ಸಂಘವನ್ನು ಸಮಾಪನೆಗೊಳಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. ಅವರ ಶಿಫಾರಸ್ಸಿನ ಮೇರೆಗೆ ಈ ಕಛೇರಿಯಿಂದ ಉಲ್ಲೇಖ (3)ರಲ್ಲಿ ಸಂಘದ ನಿರ್ದೇಶಕರುಗಳಿಗೆ ಸಹಕಾರ 
ಕಾಯ್ದೆ ಕಲಂ 72 ರನ್ವಯ ಈ ಸಂಘವನ್ನು ಏಕೆ ಸಮಾಪನೆಗೊಳಿಸಬಾರದು ಎಂಬ ಬಗ್ಗೆ ಕಾರಣ ಕೇಳಿ ನೋಟೀಸನ್ನು ಜಾರಿ 
ಮಾಡಲಾಗಿತ್ತು. ನಿಗದಿತ ಅವಧಿಯೊಳಗೆ ಉತ್ತರವನ್ನು ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಆದರೆ ಆಡಳಿತ ಮಂಡಳಿ 
ನಿರ್ದೇಶಕರುಗಳು ತಮ್ಮ ಸಮಜಾಯಿಷಿಯನ್ನು ನೀಡಿರುವುದಿಲ್ಲ. ಆದ್ದರಿಂದ ಈ ಸಹಕಾರ ಸಂಘವನ್ನು ನಡೆಸಲು ಆಸಕ್ತಿ 
ಇರುವುದಿಲ್ಲವೆಂದು ದೃಢಪಟ್ಟಿದೆ. ಪ್ರಯುಕ್ತ ಸಮಾಪನೆಗೊಳಿಸುವುದು ಸೂಕ್ತವೆಂದು ಈ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)ರನ್ವಯ ಮತ್ತು ಕರ್ನಾಟಕ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/ದಿನಾಂಕ:21.11.2001ರಲ್ಲಿ ದತ್ತವಾದ ಅಧಿಕಾರದನ್ವಯ, ಸಿ.ಎನ್‌. ದೇವರಾಜ್‌, ಸಹಕಾರ 
ಸಂಘಗಳ ಉಪನಿಬಂಧಕರು, ಶಿವಮೊಗ್ಗಜಿಲ್ಲೆ, ಶಿವಮೊಗ್ಗ ಆದ ನಾನು, ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, 
ಕಾಗೆಕೋಡಮಗ್ಗೆ, ಭದ್ರಾವತಿ ತಾ: ಈ ಸಂಘವನ್ನು ಸಮಾಪನೆಗೊಳಿಸಿ ಆದೇಶಿಸಿರುತ್ತೇನೆ. ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959ರ ಕಲಂ 73ರನ್ವಯ ಸಮಾಪನಾಧಿಕಾರಿಯಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಭದ್ರಾವತಿ ಇವರನ್ನು 
ನೇಮಕ ಮಾಡಲಾಗಿದೆ. ಸಮಾಪನಾಧಿಕಾರಿಯವರು ಈ ಆದೇಶದ 30 ದಿನಗಳೊಳಗಾಗಿ ಸಂಘದ ಪ್ರಭಾರವನ್ನು ಪಡೆದು 
ನಡವಳಿಕೆ ನಡೆಸತಕ್ಕದ್ದು. 
ಈ ಆದೇಶವನ್ನು ಈ ದಿನ ದಿನಾಂಕ:ಇಪ್ಪತ್ತಮೂರನೇ ಡಿಸೆಂಬರ್‌, 2008ರಂದು ಸ್ವಸಹಿ ಮತ್ತು ಕಛೇರಿ 
ಮೊಹರಿನೊಂದಿಗೆ ಹೊರಡಿಸಲಾಗಿದೆ. 
ಸಿ.ಎನ್‌. ದೇವರಾಜ್‌ 
ಪಿ.ಆರ್‌.93 ಸಹಕಾರ ಸಂಘಗಳ ಉಪ ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-2, 
ಬಿಜಾಪುರ ಜಿಲ್ಲೆ, ಬಿಜಾಪುರ 
ಪ್ರ.ಸಂ. ಡಬ್ಲೂ ಜಿಎ:ಎಸ್‌ಆರ್‌-201/08, ದಿನಾಂಕ:31ನೇ ಡಿಸೆಂಬರ್‌, 2008 
ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಶಾರದಾ ಕೋಂ ಪಂಡಿತ ರಾಠೋಡ ಮತ್ತು 1) ಶ್ರೀ ಸೀತಾರಾಮ ತಂದೆ ವಾಲು ಲಮಾಣಿ, ಸಾ: 
ಇತರರು, ಸಾ: ಆಲೂರ ಎಲ್‌ಸಿ, ತಾ: ಇಂಡಿ, ಜಿಲ್ಲೆ: ಆಲೂರ, ತಾ: ಇಂಡಿ, ಜಿಲ್ಲೆ: ಬಿಜಾಪುರ. 
ಬಿಜಾಪುರ. 2) ದಿ ಡಿವಿಜನಲ್‌ ಮ್ಯಾನೇಜರ್‌, ಯುನೈಟೆಡ್‌ ಇಂಡಿಯಾ 
ಇನ್ನೂರೆನ್ಸ್‌ ಕಂ.ಲಿ. ಬಿಜಾಪುರ. 
ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಪಂಡಿತ ಸೀತಾರಾಮ 
ರಾಠೋಡ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ: 
25.01.2008ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ 
ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೮೭ 


ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 





ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಠ ಪರಿಹಾರ 
ಹಿ.ಆರ್‌.66 ಆಯುಕ್ಕರು, ಉಪವಿಭಾಗ-2, ಬಿಜಾಪುರ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-2, 
ಬಿಜಾಪುರ ಜಿಲ್ಲೆ, ಬಿಜಾಪುರ 
ಪ್ರ.ಸಂ. ಡಬ್ಲೂ ಹೌಎ:ಎಸ್‌ಆರ್‌-1/2009, ದಿನಾಂಕ:1ನೇ ಜನವರಿ, 2009 
ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಸೈಯದ್‌ ಗಂಡ ಸೈಯದ್‌ ರಸೂಲ ಕಾಮನಕೇರಿ 1) ಶ್ರೀ ಗುರಣ್ಣ ತಂದೆ ಶಿವಪ್ಪ ಹಡಪದ, ಸಾ: ಮಿಣಜಗಿ, 
ಮತ್ತು ಇತರರು ಸಾ: ಕೆ.ಸಾಲವಾಡಗಿ, ತಾ:ಬಿ.ಬಾಗೇವಾಡಿ, ತಾ: ಮುದ್ದೇಬಿಹಾಳ, ಜಿಲ್ಲೆ: ಬಿಜಾಪುರ. 
ಜಿಲ್ಲೆ:ಬಿಜಾಪುರ. 2) ದಿ ಬ್ರ್ಯಾಂಚ್‌ ಮ್ಯಾನೇಜರ್‌ ಯುನೈಟೆಡ್‌ ಇಂಡಿಯಾ 
ಇನ್ನೂರೆನ್ಸ್‌ ಕಂ.ಲಿ. ಬಿಜಾಪುರ. 
ಪ್ರಕಟಣೆ 
ಮೇಲ್ಕಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಸೈಯದ್‌ ರಸೂಲ ತಂದೆ 
ಮಶಾಕಸಾಬ, ಕಾಮನಕೇರಿ ಇವರು ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ 
15.12.2008ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ 
ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 
ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ 
ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ಅಧಿಕಾರಿ ವ ಕಾರ್ಮಿಕ ನಷ್ಟ ಪರಿಹಾರ 
ಹಿ.ಆರ್‌.67 ಆಯುಕ್ಕರು, ಉಪವಿಭಾಗ-2, ಬಿಜಾಪುರ. 
ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ, ಮಡಿಕೇರಿ ಇವರ ಕಛೇರಿ ನಡವಳಿಗಳು 
ಆದೇಶ ಸಂಖ್ಯೆ: ಇಎಕ್‌ಇ:ಕೊ.ಜಿ.ಡಿಟಿಸಿಆರ್‌ ಎಂ:361:2008-09, ದಿನಾಂಕ:23ನೇ ಡಿಸೆಂಬರ್‌, 2008 
ಫಿರ್ಯಾದುದಾರರು ಆರೋಪಿಗಳು 
ಅಬಕಾರಿ ಉಪ ನಿರೀಕ್ಷಕರು. ಉಪವಿಭಾಗ, ವಿರುದ್ಧ 1 ಬಿಲ್ಲವರ ಪ್ರವೀಣ, ತಂದೆ ಪೌತಿ ಸೋಮಪ್ಪ, ಬೆಟ್ಟಗೇರಿ 
ಮಡಿಕೇರಿ. ಗ್ರಾಮ, ಮಡಿಕೇರಿ ತಾ: 
2) ಬಂಟರ ಲೋಕೇಶ, ಬಿನ್‌ ಚನ್ನಪ್ಪ, ಕನ್ನಂಡಬಾಣೆ, 
ಮಡಿಕೇರಿ. 
3) ಎಲಿಯಣ್ಣ ರೈ, ತಂದೆ ಪೌತಿ ಶಂಕರಪ್ಪ, ಕನ್ನಂಡಬಾಣೆ, 
ಮಡಿಕೇರಿ. 
ಪ್ರಸ್ತಾವನೆ: 
ದಿನಾಂಕ:29.01.2003 ರಂದು ಅಬಕಾರಿ ಉಪ ನಿರೀಕ್ಷಕರು, ಉಪವಿಭಾಗ, ಮಡಿಕೇರಿ ಇವರು ತಾಳತ್‌ಮನೆ 
ಎಂಬಲ್ಲಿ ಕರ್ತವ್ಯದಲ್ಲಿರುವ ಸಮಯದಲ್ಲಿ ದೊರೆತ ಖಚಿತ ವರ್ತಮಾನದ ಮೇರೆಗೆ ಮಡಿಕೇರಿ ಕಡೆಯಿಂದ ಮಡಿಕೇರಿ 
ಮಂಗಳೂರು ರಸ್ಕೆಯ ತಾಳತ್‌ ಮನೆ ಎಂಬಲ್ಲಿ ಸಿಎನ್‌ಒ-1017 ಸಂಖ್ಯೆಯ ಒಂದು ಕಾರು ಮಡಿಕೇರಿ ಕಡೆಯಿಂದ ಬಂದಿದ್ದು, 
ಇದನ್ನು ತಡೆದು ನಿಲ್ಲಿಸಿ ಸ್ಥಳದಲ್ಲಿದ್ದವರನ್ನು ಪಂಚರನ್ನಾಗಿ ಮಾಡಿಕೊಂಡು ಕಾರನ್ನು ಪರಿಶೋಧಿಸಿ ನೋಡಿದಾಗ ಅದರ 
ಡಿಕ್ಕಿಯಲ್ಲಿ 7 ಕಾರ್ಡ್‌ ಬೋರ್ಡ್‌ ಪೆಟ್ಟಿಗೆಗಳಿದ್ದು ಅವುಗಳಲ್ಲಿ ಮದ್ಯ ತುಂಬಿರುವುದು ಕಂಡುಬಂದಿದ್ದು, ಕಾರನ್ನು ಚಾಲನೆ 


೨೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಮಾಡುತ್ತಿದ್ದವರನ್ನು ಹೆಸರು ಕೇಳಲಾಗಿ ಎಲಿಯಣ್ಣ ರೈ ಎಂಬುದಾಗಿದ್ದು, ಹಿಂಭಾಗದ ಸೀಟಿನಲ್ಲಿ ಕೆ.ಪಿ. ಪ್ರವೀಣ್‌, ತಂದೆ 
ಸೋಮಪ್ಪ, ಬೆಟ್ಟಗೇರಿ ಗ್ರಾಮ ಮತ್ತು ವಿ.ಪಿ. ಲೋಕೇಶ್‌ ತಂದೆ ಚಿನ್ನಪ್ಪ ಕಣ್ಣಂಡಬಾಣೆ ಎಂಬುವವರು ಕುಳಿತಿದ್ದರು, ವಾಹನದ 
ಡಿಕ್ಕಿಯನ್ನು ತೆರೆದು ನೋಡಲಾಗಿ ಅದರಲ್ಲಿ 4 ಕಾರ್ಡ್‌ಬೋರ್ಡ್‌ ಪೆಟ್ಟಿಗೆಗಳಲ್ಲಿ 180 ಎಂಎಲ್‌ನ 48 ಅಂದರೆ ಒಟ್ಟು 196 
New 2೩೧೩1೧೩ Brandy ಮದ್ಯದ ಬಾಟಲಿಗಳಿದ್ದವು ಹಾಗೂ ಇನ್ನು 3 ಪೆಟ್ಟಿಗೆಗಳಲ್ಲಿ 180 MI x 144 New Janatha Rum 
ಇರುವುದು ಕಂಡು ಬಂದಿರುತ್ತದೆ. ಸದರಿ ಮದ್ಯ ಬಾಟಲಿಗಳನ್ನು ಸಾಗಿಸಲು ಸರ್ಕಾರದ ಪರವಾನಗಿ ಇದೆಯೇ ಎಂದು 
ಕೇಳಲಾಗಿ ಇಲ್ಲವೆಂದು ತಿಳಿಸಿದ ಮೇರೆಗೆ 15815 x 180/11 ಸೀಸೆಗಳನ್ನು ರಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆಯಲಾಗಿರುತ್ತದೆ. 
ತದನ೦ತರ ರಹದಾರಿ ಇಲ್ಲದೆ ಮದ್ಯ ಸಾಗಾಣಿಕೆ ಮಾಡುತ್ತಿದ್ದದ್ದು ಅಬಕಾರಿ ಕಾನೂನಿಗೆ ವಿರೋಧವಾಗಿ ಕಂಡು ಬಂದಿದ್ದರಿಂದ 
ಆರೋಪಿಗಳನ್ನು ಮತ್ತು ಅಂಬಾಸಿಡರ್‌ ಕಾರನ್ನು ಇಲಾಖೆಯ ವಶಕ್ಕೆ ತೆಗೆದುಕೊಂಡು ಕರ್ನಾಟಕ ರಾಜ್ಯ ಅಬಕಾರಿ ಕಾಯಿದೆ 
1965ರ ನಿಬಂಧನೆ 11 13, 14, R/w 34, 38 ರಂತೆ ಮೊ.ಸ೦.34/2002-03, ದಿನಾ೦ಕ:29.01.2003 ರಂತೆ ಪ್ರಕರಣವನ್ನು 
ದಾಖಲಿಸಿಕೊಂಡು ಮುಂದಿನ ಕ್ರಮದ ಬಗ್ಗೆ ವರದಿ ಸಲ್ಲಿಸಿರುತ್ತಾರೆ. 

ತದನಂತರ ದಿನಾಂಕ:31.01.2003ರಂದು ವಾಹನದ ಮಾಲೀಕರೆಂದು ಶ್ರೀ ಪುರುಷೋತ್ತಮ, ಮಂಗಳಾದೇವಿನಗರ, 
ಮಡಿಕೇರಿ, ಕೊಡಗು ಜಿಲ್ಲೆ ಇವರು ಅರ್ಜಿಯನ್ನು ಸಲ್ಲಿಸಿ ವಾಹನವನ್ನು ಬಿಡುಗಡೆಗೊಳಿಸಿ ಕೊಡಬೇಕೆಂದು ಅರ್ಜಿ 
ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಲು ದಿನಾಂಕ:06.02.2003ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಕೊಡಗು ಜಿಲ್ಲೆ, 
ಮಡಿಕೇರಿ ಇವರಿಗೆ ಪತ್ರ ಬರೆದು ವಾಹನದ ಮಾಲೀಕತ್ವದ ವಿವರ ಕೇಳಲಾಗಿರುತ್ತದೆ. ಮತ್ತೊಮ್ಮೆ ಸದರಿಯವರು ಅವರ 
ವಕೀಲರ ಮೂಲಕ ದಿನಾಂಕ:06.02.2003ರಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ವಾಹನವು ಅಬಕಾರಿ ಕಾಯ್ದೆ ಉಲ್ಲಂಘನೆಯ 
ಪ್ರಕರಣದಲ್ಲಿ ಬಾಗಿಯಾಗಿದ್ದು ಚಾಲಕನು ಮಾಲೀಕರ ಗಮನಕ್ಕೆ ಬಾರದಂತೆ ಮಾಡಿದ ಅಪರಾಧವಾಗಿರುತ್ತದೆ. ಕಾರನ್ನು 
ಬಾಡಿಗೆಗೆಂದು ಚಾಲಕನಿಗೆ ನೀಡಿದ್ದು, ಬಾಡಿಗೆಯಿಂದ ಬಂದ ಹಣದಿಂದ ಅವರ ಸಂಸಾರದ ಜೀವನ ನಿರ್ವಹಣೆ 
ನಡೆಯಬೇಕಾಗಿರುವುದರಿಂದ ಮತ್ತು ವಾಹನವನ್ನು ತೆರೆದ ಪ್ರದೇಶದಲ್ಲಿ ನಿಲ್ಲಿಸಿರುವುದರಿಂದ ಚಾಲನೆಯಿಲ್ಲದೇ ವಾಹನದ 
ಬಿಡಿಭಾಗಗಳು, ಹಾಳಾಗಿ ವಾಹನ ಕೆಡುವ ಸಂಭವವಿರುವುದರಿಂದ ವಾಹನವಿಲ್ಲದೇ ಜೀವನ ನಿರ್ವಹಣೆ ಕಷ್ಟಸಾಧ್ಯವಾದ್ದರಿಂದ 
ಸದರಿ ವಾಹನವನ್ನು ಮಧ್ಯಂತರಿಕವಾಗಿ ಬಿಡುಗಡೆ ಮಾಡಿಕೊಡಬೇಕಾಗಿ ಮನವಿ ಮಾಡಿಕೊಂಡಿರುತ್ತಾರೆ. 

ದಿನಾಂಕ:13.02.2003ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ವಾಹನದ ಮಾಲೀಕತ್ವಕ್ಕೆ ಸಂಬಂಧಿಸಿದ ಬಿ 
ಎಕ್ಸ್‌ಟ್ರಾಕ್ಟ್‌ನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದು, ಅದರಲ್ಲಿ ನಮೂದಿಸಿರುವಂತೆ ದಿನಾಂಕ:01.07.1994 ರಿಂದ ಪ್ರಕರಣ 
ದಾಖಲಾಗುವವರೆಗೂ ಕೆ.ಪುರುಷೋತ್ತಮ ಗೌಡ, ತಂದೆ ಶೇಷಪ್ಪ ಗೌಡ, ಮ೦ಗಳಾದೇವಿನಗರ, ಮಡಿಕೇರಿ ಇವರು ವಾಹನ 
ಸಂಖ್ಯೆ: ಸಿಎನ್‌ಒ-1017ರ ಅಧಿಕೃತ ಮಾಲೀಕರೆಂದು ತಿಳಿದುಬಂದಿರುತ್ತದೆ. 

ಆದುದರಿಂದ ವಾಹನದ ಮಾಲೀಕರ ಮತ್ತು ವಕೀಲರ ಕೋರಿಕೆಯನ್ನು ತೆರೆದ ನ್ಯಾಯಾಲಯದಲ್ಲಿ ಚರ್ಚಿಸಿ 
ಸರ್ಕಾರದ ಆದಾಯದ ಭದ್ರತೆಯ ಹಿತ ದೃಷ್ಟಿಯಿಂದ ಮತ್ತು ವಾಹನವು ಕೊಡಗಿನ ಹವಾಮಾನದ ವೈಪರೀತ್ಯಕ್ಕೆ ಮಳೆ 
ಬಿಸಿಲಿನಿಂದ ಹಾಳಾಗುವ ಸಂಭವವಿರುವುದರಿಂದ ವಾಹನಕ್ಕೆ ಮೌಲ್ಯವನ್ನು ನಿಗದಿಪಡಿಸುವ ಬಗ್ಗೆ ವರದಿ ಪಡೆಯಲು 
ತೀರ್ಮಾನಿಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ದಿನಾ೦ಕ:06.02.2003 ರಂದು ಪತ್ರ ಬರೆದು ಸದರಿ ವಾಹನವನ್ನು 
ಪರಿಶೀಲಿಸಿ ಅಂದಿನ ಮಾರ್ಕೆಟ್‌ ಮೌಲ್ಯವನ್ನು ನಿಗದಿಪಡಿಸುವಂತೆ ಕೋರಲಾಗಿತ್ತು. ಕೋರಿಕೆಯ ಮೇರೆಗೆ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು ಪರಿಶೀಲಿಸಿ ದಿನಾಂಕ:22.02.2003 ರಂದು ವಶಪಡಿಸಿಕೊಂಡ ವಾಹನಕ್ಕೆ ರೂ.20,000/- (ರೂಪಾಯಿ ಇಪ್ಪತ್ತು 
ಸಾವಿರ) ಮೌಲ್ಯ ನಿಗದಿಪಡಿಸಿ ದೃಢೀಕರಣ ಪತ್ರ ನೀಡಿರುತ್ತಾರೆ. ಅದರಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸದರಿ ವಾಹನಕ್ಕೆ 
ನಿಗದಿಪಡಿಸಿದ ಮೌಲ್ಯದ ಆಧಾರದ ಮೇಲೆ ಶ್ರೀ ಪುರುಷೋತ್ತಮ ಗೌಡ ತಂದೆ ಶೇಷಪ್ಪ ಗೌಡ ಅಂದಿನ ವಿಳಾಸ ರವಿಕಲಾ 
ಪ್ರೆಸ್‌, ಸುಳ್ಯ ಇವರಿಗೆ ಅಬಕಾರಿ ಕಾನೂನಿನಂತೆ ಕೆಲವು ಷರತ್ತುಗಳನ್ನು ವಿಧಿಸಿ, ಷರತ್ತುಗಳ ಆಧಾರದ ಹಿನ್ನೆಲೆಯಲ್ಲಿ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು ವಿಧಿಸಿದ ವಾಹನದ ಮೌಲ್ಯಕ್ಕೆ ಸಮನಾಗಿ ರೂ.20,000/-ಗಳ 2 ವರ್ಷ ಅವಧಿಯುಳ್ಳ ಬ್ಯಾಂಕ್‌ 
ಗ್ಯಾರೆಂಟಿ ಸಂ:01/03, ದಿನಾಂಕ:27.02.2003ನ್ನು ವಿಜಯ ಬ್ಯಾಂಕ್‌, ಗದ್ದೆಹಳ್ಳ ಶಾಖೆ, ಸುಂಟಿಕೊಪ್ಪ, ಇವರಿಂದ ಭದ್ರತೆಯಾಗಿ 
ಪಡೆದುಕೊಂಡು ದಿನಾಂಕ:28.02.2003 ರಂದು ಆದೇಶ ಸಂ:ಇಎಕ್ಸ್‌ಇ:3:ಡಿಟಿಸಿಆರ್‌ಎಂ:361:2002-03 ರಂತೆ ವಾಹನವನ್ನು 
ತಾತ್ಕಾಲಿಕವಾಗಿ ಮಧ್ಯಂತರ ಬಿಡುಗಡೆಗೊಳಿಸಲಾಯಿತು. 

ಸದರಿ ಪ್ರಕರಣದ ತನಿಖಾಧಿಕಾರಿಗಳಾದ ಅಬಕಾರಿ ಉಪ ನಿರೀಕ್ಷಕರು, ಉಪವಿಭಾಗ, ಮಡಿಕೇರಿ ಇವರು 
ತನಿಖೆಯನ್ನು ಪ್ರಾರಂಭಿಸಿ ಸದರಿ ವಶಪಡಿಸಿಕೊಂಡ ಮದ್ಯದಿಂದ ತೆಗೆದ ಮಾದರಿಯನ್ನು ಮಂಗಳೂರಿನ ರಾಸಾಯನಿಕ 
ಪರೀಕ್ಷಾ ಕೇಂದ್ರಕ್ಕೆ ಕಳಿಸಲಾಗಿದ್ದು, ರಾಸಾಯನಿಕ ವಿಶ್ಲೇಷಣಾ ವರದಿಯ ಪ್ರಕಾರ ಸದರಿ ಮದ್ಯವು ಮಾನವ ಸೇವನೆಗೆ 
ಯೋಗ್ಯವಿರುವುದಾಗಿ ದೃಢೀಕರಣ ಪತ್ರ ನೀಡಿ ತನಿಖೆಯನ್ನು ಮುಕ್ತಾಯಗೊಳಿಸಿ ಅಬಕಾರಿ ಉಪ ನಿರೀಕ್ಷಕರು, ಉಪವಿಭಾಗ, 
ಮಡಿಕೇರಿ ಇವರು ವರದಿ ಮ.ಉ.ವ.ಕ್ರೈ೦.ಸಂ:47/02-03, ದಿನಾ೦ಕ:24.03.2003ರ ಮೂಲಕ ವರದಿಯನ್ನು ಸಲ್ಲಿಸಿ ಸದರಿ 
ರಾಸಾಯನಿಕ ಪರೀಕ್ಷೆ ಹೊರತುಪಡಿಸಿ ಉಳಿದ 55.080 ಲೀಟರ್‌ ಮದ್ಯವನ್ನು ವಿಲೇವಾರಿ ಮಾಡಲು ಆದೇಶ ನೀಡಬೇಕಾಗಿ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೮೯ 





ಕೋರಿಕೊಂಡ ಮೇರೆಗೆ ದಿನಾಂಕ:24.03.2003ರಂದು ಸದರಿ ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ವಿಲೇವಾರಿ ಮಾಡಲು ಆದೇಶ ನೀಡಲಾಗಿರುತ್ತದೆ. 

ಬ್ಯಾಂಕ್‌ ಗ್ಯಾರೆಂಟಿ ವಾಯಿದೆ ಅವಧಿ ದಿನಾಂಕ:27.02.2005ಕ್ಕೆ ಮುಕ್ತಾಯವಾಗುವುದರಿಂದ ಅವಧಿಯನ್ನು ವಿಸ್ತರಿಸಿ 
ಸಲ್ಲಿಸುವಂತೆ ದಿನಾಂಕ:10.02.2005ರಂದು ವಾಹನದ ಮಾಲೀಕರಿಗೂ, ಮ್ಯಾನೇಜರ್‌, ವಿಜಯಬ್ಯಾಂಕ್‌, ಗದ್ದೆಹಳ್ಳ ಶಾಖೆ, 
ಸುಂಟಿಕೊಪ್ಪ ಇವರಿಗೆ ಪತ್ರ ಬರೆಯಲಾಗಿತ್ತು. ಅಲ್ಲದೆ ಸದರಿ ಪತ್ರವನ್ನು ಅಬಕಾರಿ ನಿರೀಕ್ಷಕರು, ಮಡಿಕೇರಿ ವಲಯ ಇವರು 
ಖುದ್ದಾಗಿ ಜಾರಿ ಮಾಡುವಂತೆ ಸೂಚಿಸಲಾಗಿತ್ತು. ವಾಹನದ ಮಾಲೀಕರು ಬ್ಯಾಂಕ್‌ ಗ್ಯಾರೆಂಟಿ ವಾಯಿದೆಯನ್ನು ಕಾಲಕಾಲಕ್ಕೆ 
ಸರಿಯಾಗಿ ಅವಧಿಯನ್ನು ವಿಸ್ತರಿಸದೆ ಹಾಗೂ ವಿಚಾರಣೆಗೆ ಹಾಜರಾಗದೇ ವಾಹನದ ಮಧ್ಯಂತರ ಬಿಡುಗಡೆಯ ಸಮಯದಲ್ಲಿ 
ವಿಧಿಸಿದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಸದರಿ ಬ್ಯಾಂಕ್‌ ಗ್ಯಾರೆಂಟಿ ಹಣವನ್ನು 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಕೈಸ್‌ ಕೊಡಗು ಜಿಲ್ಲೆ, ಮಡಿಕೇರಿ ಇವರ ಹೆಸರಿಗೆ ಕಳುಹಿಸಿಕೊಡಲು 
ದಿನಾ೦ಕ:16.02.2005ರಂದು ಕೋರಿ ಮತ್ತೊಮ್ಮೆ ಪತ್ರ ಬರೆಯಲಾಗಿರುತ್ತದೆ. ಅದಕ್ಕೆ ಬ್ಯಾಂಕ್‌ ಮ್ಯಾನೇಜರ್‌ರವರು ಹಣವನ್ನು 
ಕಳುಹಿಸಿಕೊಡದ ಕಾರಣ, ದಿನಾ೦ಕ:27.02.2003ರಂದು ನೀಡಲಾದ ಬ್ಯಾಂಕ್‌ ಗ್ಯಾರಂಟಿ ಹಣವನ್ನು ಇನ್‌ವೋಕ್‌ 
ಮಾಡಿಕೊಳ್ಳಲಾಗಿರುತ್ತದೆ. ಅಲ್ಲದೆ ಸದರಿ ಹಣವನ್ನು ಡಿ.ಡಿ. ಮುಖಾಂತರ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ರವರ 
ಹೆಸರಿಗೆ ಕಳುಹಿಸಿಕೊಡುವ ಬಗ್ಗೆ ಸದರಿ ಪತ್ರವನ್ನು ಬ್ಯಾಂಕ್‌ ಮ್ಯಾನೇಜರ್‌ ರವರಿಗೆ ನೋಂದಣಿ ಅಂಚೆ ಮುಖಾಂತರ 
ಕಳುಹಿಸಲಾಗಿರುವುದಲ್ಲದೆ ಖುದ್ದಾಗಿ ಜಾರಿ ಮಾಡಲು ಸಂಬಂಧಪಟ್ಟ ಮಡಿಕೇರಿ ವಲಯದ ಅಬಕಾರಿ ನಿರೀಕ್ಷಕರಿಗೆ 
ನಿರ್ದೇಶಿಸಲಾಗಿರುತ್ತದೆ. ಅದರಂತೆ ಅವರು ಜಾರಿ ಮಾಡಿ ಅವರಿಂದ ಸ್ವೀಕೃತಿಯನ್ನು ಪಡೆದ ಪತ್ರವನ್ನು ಈ ಪ್ರಾಧಿಕಾರಕ್ಕೆ 
ಸಲ್ಲಿಸಿರುತ್ತಾರೆ. ತದನಂತರ ಈ ಪತ್ರಕ್ಕೆ ಸಂಬಂಧಿಸಿದ ಬ್ಯಾಂಕಿನಿಂದ ಬ್ಯಾಂಕ್‌ ಗ್ಯಾರೆಂಟಿ ಸಂ:1/03, ದಿನಾ೦ಕ:27.02.2003ರ 
ಬಾಬ್ತು ರೂ.20,000 ಹಣವನ್ನು ಡಿ.ಡಿ. ಸಂ:340428 ಮೂಲಕ ಕಳುಹಿಸಿದ್ದು, ಈ ಪ್ರಾಧಿಕಾರಕ್ಕೆ ತಲುಪಿರುವ ಮೇರೆಗೆ ಸದರಿ 
ಹಣವನ್ನು ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌. ಕೊಡಗು ಜಿಲ್ಲೆ, ಮಡಿಕೇರಿ ರವರ ಹೆಸರಿನ ಖಾತೆ ಸಂ:10599751835 
ರಲ್ಲಿ ಭದ್ರತೆಯಾಗಿ ಇರಿಸಲಾಗಿರುತ್ತದೆ. 

ದಿನಾಂಕ:24.03.2005 ರಂದು ಪುರುಷೋತ್ತಮ, ಸುಳ್ಕರವರು ಅರ್ಜಿ ಸಲ್ಲಿಸಿರುವುದಲ್ಲದೆ ಬಳಕೆದಾರರ ಹಿತರಕ್ಷಣಾ 
ವೇದಿಕೆ. ಸುಳ್ಯ ರವರಿಂದಲೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಫಿರ್ಯಾದುದಾರರ ಠೇವಣಿಯನ್ನು ಹಿಂದಿರುಗಿಸಲು ಮತ್ತು 
ಪ್ರಕರಣವನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಗೊಳಿಸಲು ಪತ್ರದ ಮೂಲಕ ಕೋರಿರುತ್ತಾರೆ. 

ದಿನಾಂಕ:07.01.2005ರಂದು ಪ್ರಕರಣದ ವಿಚಾರಣೆಗಾಗಿ ನೋಟೀಸ್‌ ನೀಡಲಾಗಿತ್ತು. ಸದರಿ ಪ್ರತಿಯನ್ನು ಶ್ರೀ 
ಪುರುಷೋತ್ತಮ ರವರ ಪರವಾಗಿ ದಿನಾಂಕ:24.03.2005ರಂದು ಅರ್ಜಿ ಸಲ್ಲಿಸಿರುವಂತಹ ಅಧ್ಯಕ್ಷರು, ಬಳಕೆದಾರರ 
ಹಿತರಕ್ಷಣಾ ವೇದಿಕೆ, ಶ್ರೀರಾಮಪೇಟೆ, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೂ ಕೂಡ ನೋಂದಾಣಿ ಅಂಚೆ ಮೂಲಕ 
ಕಳಿಸಲಾಗಿರುತ್ತದೆ. ಸದರಿ ದಿನಾಂಕದಂದು ಶ್ರೀ ಪುರುಷೋತ್ತಮ ರಾಗಲೀ ಅಥವಾ ಸಂಬಂಧಿಸಿದ ವೇದಿಕೆಯ ಅಧ್ಯಕ್ಷರಾಗಲೀ 
ಹಾಜರಾಗಿರುವುದಿಲ್ಲ. ದಿನಾ೦ಕ:06.05.2005ರಂದು ಮತ್ತೆ ವಿಚಾರಣೆಯನ್ನು ಈ ಪ್ರಾಧಿಕಾರದಲ್ಲಿ ನಿಗದಿಪಡಿಸಿ ಶ್ರೀ 
ಪುರುಷೋತ್ತಮ ರವರಿಗೆ ನೋಂದಾಣಿ ಅಂಚೆ ಮೂಲಕ ವಿಚಾರಣೆಗೆ ಹಾಜರಾಗುವಂತೆ ನೋಟೀಸ್‌ ನೀಡಲಾಗಿರುತ್ತದೆ. 
ಸದರಿಯವರಿಗೆ ಸ್ವೀಕೃತಿಯಾದ ಬಗ್ಗೆ ಸ್ವೀಕೃತಿ ಪತ್ರ ಬಂದಿರುತ್ತದೆ. ಆದರೆ ಸದರಿಯವರು ಹಾಜರಾಗಿರುವುದಿಲ್ಲ. 
ದಿನಾಂಕ:25.01.2007, 08.02.2007, 22.11.2008, 02.12.2008, 20.12.2008ರಂದು ವಿಚಾರಣೆಯನ್ನು ನಿಗದಿಪಡಿಸಿ 
ಪುರುಷೋತ್ತಮ ರವರು ನೀಡಿರುವ ವಿಳಾಸಕ್ಕೆ ನೋಂದಾಣಿ ಅಂಚೆ ಮತ್ತು ಸ್ವೀಕೃತಿ ಮೂಲಕ ಪತ್ರ ಕಳುಹಿಸಲಾಗಿದ್ದು, 
ಸದರಿಯವರು ಪತ್ರ ಪಡೆದುಕೊಂಡ ಬಗ್ಗೆ ಸ್ವೀಕೃತಿ ಬಂದಿರುತ್ತದೆ. ಆದರೂ ಕೂಡ ಪ್ರಾಧಿಕಾರದಲ್ಲಿ ನಡೆಯುವ ವಿಚಾರಣೆಗೆ 
ಅವರಾಗಲೀ ಅವರ ಪರ ವಕೀಲರಾಗಲಿ ಯಾರೂ ಹಾಜರಾಗಿರುವುದಿಲ್ಲ. 

ಸದರಿ ವಾಹನದ ಮಾಲೀಕರು ಅಬಕಾರಿ ಅಕ್ರಮ ವ್ಯವಹಾರದಲ್ಲಿ ತೊಡಗಿರುವುದಲ್ಲದೇ ಸರ್ಕಾರಕ್ಕೆ ವಂಚನೆ ಮಾಡಿ 
ನಷ್ಟ ಉಂಟುಮಾಡುವ ಕೃತ್ಯದಲ್ಲಿ ಬಾಗಿಯಾಗಿರುವುದು ಹಾಗೂ ಶ್ರೀ ಪುರುಷೋತ್ತಮ ರವರು ವಾಹನವನ್ನು ಮಧ್ಯಂತರ 
ಬಿಡುಗಡೆಯ ಸಮಯದಲ್ಲಿ ವಿಧಿಸಲಾದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿರುವುದರಿಂದ ಸದರಿಯವರು ಕಾನೂನಿನ 
ಅರಿವಿದ್ದರೂ ಅಕ್ರಮ ಮದ್ಯ ಸಾಗಾಣಿಕೆಯಲ್ಲಿ ವಾಹನವನ್ನು ಉಪಯೋಗಿಸಿರುವುದು ಅವರ ಲಾಭಕ್ಕಾಗಿ ಮಾಡಿರುವಂತಹ 
ಕೃತ್ಯವಾಗಿರುವುದಾಗಿ ಈ ಪ್ರಾಧಿಕಾರವು ಅಭಿಪ್ರಾಯಕ್ಕೆ ಬಂದಿರುವುದರಿಂದ ಮತ್ತು ಆರ್‌.ಸಿ. ಮಾಲೀಕರು, ತಕ್ಷೀರು ನಡೆಸಲು 
ಉತ್ಸುಕರಿಲ್ಲ ಎಂಬುದಾಗಿ ಪ್ರಾಧಿಕಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿರುತ್ತದೆ. ಪ್ರಕರಣದ ಸಂಬಂಧವಾಗಿ ಆರ್‌.ಸಿ. 
ಮಾಲೀಕರು ಸೂಕ್ತ ಸಾಕ್ಷ್ಯಾಧಾರಗಳನ್ನು ಹಾಜರುಪಡಿಸಲು ವಿಫಲರಾಗಿರುವುದರಿಂದ ಸರ್ಕಾರದ ಪರ ಸಾಕ್ಷಿಗಳ 
ವಿಚಾರಣೆಯನ್ನು ಕೈಬಿಟ್ಟು ವಶಪಡಿಸಿಕೊಳ್ಳಲಾಗಿದ್ದ ಸದರಿ ವಾಹನದ ಮೌಲ್ಯಕ್ಕೆ ಸಂಬ೦ಧಪಟ್ಟ ಬ್ಯಾಂಕ್‌ ಗ್ಯಾರೆಂಟಿ ಹಣ 
ರೂ.20,000 ಸಾವಿರವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ತೀರ್ಮಾನಿಸಲಾಯಿತು. 

ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43 ರಡಿಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡುವಲ್ಲಿ ಆರೋಪಿಗಳು 
ಪತ್ತೆಯಾಗದಿದ್ದಲ್ಲಿ ಅಥವಾ ಪತ್ತೆಯಾಗುವ ಸಾಧ್ಯತೆಗಳು ಇಲ್ಲದಿದ್ದಲ್ಲಿ ಹಾಗೂ ಜಪ್ತು ಮಾಡಲಾದ ವಾಹನವನ್ನು ಜಪ್ತುಪಡಿಸಿದ 


೨೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಒಂದು ತಿಂಗಳೊಳಗೆ ಯಾವುದೇ ವ್ಯಕ್ತಿಯು ವಾಹನಕ್ಕೆ ಸಂಬಂಧಿಸಿದ ಕಾನೂನುಬದ್ಧವಾದ ದಾಖಲಾತಿಗಳೊಂದಿಗೆ 
ಮಾಲೀಕತ್ವವನ್ನು ಕೋರಿ ಪ್ರಾಧಿಕಾರದ ಮುಂದೆ ಬಾರದಿದ್ದಲ್ಲಿ ಹಾಗೂ ವಾಹನದ ಮಾಲೀಕನು ಸದರಿ ಪ್ರಕರಣಕ್ಕೆ ಸಂಬಂಧಿಸಿ 
ತಾನು ನಿರಾಪರಾಧಿ ಎಂಬುದನ್ನು ಸಾಕ್ಷ್ಯಾಧಾರದೊಂದಿಗೆ ಸೂಕ್ತ ದಾಖಲಾತಿಗಳನ್ನು ಪ್ರಾಧಿಕಾರಕ್ಕೆ ಸಲ್ಲಿಸಲು ವಿಫಲರಾದ 
ಪಕ್ಷದಲ್ಲಿ ಅಂತಹ ಸ್ವತ್ತುಗಳನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43ರಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಹುದಾದಂತಹ ಸ್ಪತ್ತುಗಳಾಗಿದ್ದಲ್ಲಿ ಈ ಪ್ರಾಧಿಕಾರವು ಅಕ್ರಮ ಮದ್ಯ ಸಾಗಾಣಿಕೆಗೆ ಒಳಪಡಿಸಿದ ಸ್ಪತ್ತು/ ವಾಹನವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿದೆ. ಪ್ರಸ್ತುತ ಪ್ರಕರಣದಲ್ಲಿ ವಾಹನದ ಮಾಲೀಕರು ತಮ್ಮ ನಿರಾಪರಾಧಿತ್ವವನ್ನು 
ಸಾಬೀತುಪಡಿಸಲು ವಿಚಾರಣೆಗೆ ಹಾಜರಾಗಿರುವುದಿಲ್ಲ ಮತ್ತು ಈ ಬಗ್ಗೆ ಸಾಕ್ಷ್ಯಧಾರವನ್ನು ಒದಗಿಸುವಲ್ಲಿ ವಿಫಲರಾಗಿರುವುದು 
ದೃಢೀಕೃತವಾಗಿರುತ್ತದೆ. ಆದುದರಿಂದ ವಾಹನದ ಆರ್‌.ಸಿ. ಮಾಲೀಕರು ಅಬಕಾರಿ ಕಾಯಿದೆ ಕಾನೂನನ್ನು ಉಲ್ಲಂಘಿಸಿರುವ 
ಹಿನ್ನೆಲೆಯಲ್ಲಿ ವಾಹನ ಸಂಖ್ಯೆ: ಸಿಎನ್‌ಒ-1017 ನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕಾಗಿದ್ದು, ವಾಹನ ಮೌಲ್ಯಕ್ಕೆ ಸಮನಾದ 
ರೂ.20.000-(ಇಪ್ಪತ್ತು ಸಾವಿರ) ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಸೂಕ್ತವಾದ್ದರಿಂದ ಈ ಕೆಳಗಿನಂತೆ 
ಆದೇಶ. 
ಆದೇಶ 

ಈ ಮೇಲ್ಕಂಡಂತೆ ಪ್ರಕರಣದ ಮುಖ್ಯಾಂಶಗಳ ವಿವರಣೆಯ ಹಿನ್ನೆಲೆಯಲ್ಲಿ ಸಿ.ಎಲ್‌. ಜಯರಾಮ್‌, ಅಧಿಕೃತ 
ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ, ಮಡಿಕೇರಿ ಆದ ನಾನು ಕರ್ನಾಟಕ ಅಬಕಾರಿ ಕಾಯಿದೆ, 
1965ರ ಕಲಂ 43(ಎ)ನಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಬಕಾರಿ ಉಪ ನಿರೀಕ್ಷಕರು, ಉಪವಿಭಾಗ, ಮಡಿಕೇರಿ 
ಇವರು ಮೊಕದ್ದಮೆ ಸಂಖ್ಯೆ:34/2002-03, ದಿನಾಂಕ:29.01.2003ರಂದು ಜಪ್ತುಪಡಿಸಲಾಗಿರುವ ಅಂಬಾಸಿಡರ್‌ ಕಾರ್‌ ಸಂಖ್ಯೆ: 
ಸಿಎನ್‌ಒ-1017ರ ವಾಹನವನ್ನು ಕರ್ನಾಟಕ ರಾಜ್ಯ ಅಬಕಾರಿ ಕಾಯಿದೆ ಕಲಂ 43ಸಿ ರನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶ ಇಂದು ಅಂದರೆ ದಿನಾಂಕ:23.12.2008ರಂದು ಬೆರಳಚ್ಚು ಮಾಡಿ ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ 


ಸಿ.ಎಲ್‌. ಜಯರಾಂ 
ಪಿ.ಆರ್‌.65 ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸ್ನೆಜ್‌, ಕೊಡಗು ಜಿಲ್ಲೆ, ಮಡಿಕೇರಿ. 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಕಾರ್ಯಪಾಲಕ ಅಭಿಯಂತರವರ ಕಛೇರಿ, ಶಿವಮೊಗ್ಗ ವಿಭಾಗ ಶಿವಮೊಗ್ಗ 
ಸುತ್ತೋಲೆ ಸಂಖ್ಯೆ: ಕಾಅ:ಲೋಇ.ಸಿಬ್ಬಂದಿ-4 ಮಾಹಿತಿ ಹಕ್ಕು 2005:2009-10 368 ದಿನಾಂಕ:26ನೇ ಮೇ, 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ. ಲೋಇ:64ಸ್ವೀಮರಃ05:ದಿನಾಂಕ:23-09-2005 ಹಾಗೂ ಲೋಇ.16: ಐಟಿಸಿ:08: 
2750 ದಿನಾಂಕ:25-02-08 ಮತ್ತು ಮುಖ್ಯ ಇಂಜಿನಿಯರ್‌, ಸಂಕದ ಬೆ೦ಗಳೂರು ಇವರ ಅಧಿಸೂಚನೆ ಸಂಖ್ಯೆ ಸಿಬಿಎಸ್‌: 
ಮಾಹಿತಿಹಕ್ಕುಕೈಪಿಡಿ:2005:ಇಎಸ್‌ಎಫ್‌:05-06 ದಿನಾಂಕ:19-09-2005 ಹಾಗೂ ಮುಖ್ಯ ಇಂಜಿನಿಯರ್‌ ಸಿಬಿಎಸ್‌:ಮಹಕಾ: 
208:07-08: ದಿನಾ೦ಕ:20-03-2008ರ ಪರಿಷ್ಕೃತ ನಿರ್ದೇಶನದಂತೆ 2005ರ ಮಾಹಿತಿಹಕ್ಕು ಅಧಿನಿಯಮ-2ರ ಅಡಿಯಲ್ಲಿ 
ಲೋ.ಇ. ಮುಖ್ಯಸ್ಥರನ್ನು ಸಾರ್ವಜನಿಕ ಪ್ರಾಧಿಕಾರಿ ಎಂದು ನಾಮಾಂಕಿತ ಮಾಡಿ ಸರ್ಕಾರವು ನೇಮಿಸಿದೆ. 

ಮಾಹಿತಿ ಹಕ್ಕು ಅಧಿನಿಯಮ 2005ರ ಸೆಕ್ಷನ್‌ 5(2)ರ ಅಡಿಯಲ್ಲಿ ಇಲಾಖಾ ಮುಖ್ಯಸ್ಥರ ಅಧೀನದಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಕ್ಷೇತ್ರ ಕಛೇರಿಗಳಲ್ಲಿನ ಕಾರ್ಯ ವಿಧಾನದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಇಲಾಖಾ 
ಮುಖ್ಯಸ್ಥರು ಎಲ್ಲಾ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ಗಳನ್ನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದು 
ಮತ್ತು ಸದರಿ ನಿಯಮ 50ರ ಅಡಿಯಲ್ಲಿ ಕಾರ್ಯಪಾಲಕ ಇಂಜಿನಿಯರ್‌ಗಳನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಎಂದುಣ ನೇಮಕ ಮಾಡಿರುತ್ತಾರೆ. 

ಈ ಸಂಬಂಧ ಶಿವಮೊಗ್ಗ ಲೋ.ಇ ವಿಭಾಗದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ವಿಭಾಗ ಕಛೇರಿಯ ತಾಂತ್ರಿಕ 
ಸಹಾಯಕರನ್ನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಎ.ಪಿ.ಐ.ಓ) ಎಂದು ಕಾರ್ಯಪಾಲಕ ಇಂಜಿನಿಯರ್‌ 
ಇವರನ್ನು ವಿಶೇಷ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಎಸ್‌.ಪಿ.ಐ.ಓ) ಎಂದು ಈ ಮೂಲಕ ನಾಮಾಂಕಿತ ಮಾಡಲಾಗಿದೆ. ಈ 
ಬಗ್ಗೆ ಈ ಕಛೇರಿಯಿಂದ ಮಾಹಿತಿಹಕ್ಕು ಕೈಪಿಡಿ-2005 ನ್ನು ಪ್ರಕಟಿಸಿದ್ದು ಅಧೀನ ಕಛೇರಿಗಳಾದ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌ರವರ ಕಛೇರಿಗಳಲ್ಲಿ ಇದೇ ರೀತಿಯಲ್ಲಿ ತಮ್ಮ ಕಛೇರಿಗೆ ಸಂಬಂಧಿಸಿದಂತೆ ಮಾಹಿತಿಹಕ್ಕು ಕೈಪಿಡಿ 2005ನ್ನು 
ಪ್ರಕಟಿಸಿ ವೆಬ್‌ಸೈಟ್‌ನಲ್ಲಿ ಪ್ರಚುರ ಪಡಿಸುವಂತೆ ಡಿಪಿಸಿ / ಎನ್‌ಪಿಸಿ ಇವರಿಗೆ ತಿಳಿಸಲು ಸೂಚಿಸಿದೆ. ಶಿವಮೊಗ್ಗ ಲೋ.ಇ. 
ವಿಭಾಗ ಕಛೇರಿಯ ಮಾಹಿತಿಯನ್ನು ಈ ಮೂಲಕ ಪರಿಷ್ಕರಿಸಿ ಪ್ರಕಟಿಸಿದೆ. 

ಜಿ.ಆರ್‌. ಚಂದ್ರಶೇಖರಪ್ಪ 
ಕಾರ್ಯಪಾಲಕ ಅಭಿಯಂತರು, 
ಲೋ ಬಂ ಮತ್ತು ಒ ಜ ಸಾ ಇಲಾಖೆ, 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೯೧ 


ನಮೂನೆ 
ಮಾಹಿತಿಹಕ್ಕು ಅಧಿನಿಯಮ 2005 
ಕಾರ್ಯಪಾಲಕ ಇಂಜಿನಿಯರ್‌ ಲೋ ಬಂ ಮತ್ತು ಒಜ ಸಾ ಇಲಾಖೆ ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 
ಮಾಹಿತಿಹಕ್ಕು ಅಧಿನಿಯಮ 2005 ಸೆಕ್ಷನ್‌ 5(1)(2)ರ ಅಡಿಯಲ್ಲಿ ಈ ಕಛೇರಿಯಿಂದ ನೇಮಿಸಲಾದ ಅಧಿಕಾರಿಗಳು 
ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾಗಿರುತ್ತಾರೆ. 
ಈ ಕಛೇರಿಯಲ್ಲಿ ಮಾಹಿತಿ ದಾಖಲೆಗಳನ್ನು ನೀಡುವ ಅಧಿಕಾರಿಗಳು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಷನ್‌ 5(1)ರ ಪ್ರಕಾರ 
ಅಧಿಕಾರಿ ಹೆಸರು ಪದನಾಮ 
ಶ್ರೀ ಜಿ.ಅರ್‌. ಚಂದ್ರಶೇಖರಪ್ಪ ಕಾರ್ಯಪಾಲಕ ಇಂಜಿನಿಯರ್‌, 
ಲೋ ಬಂ ಮತ್ತು ಒ ಜ ಸಾ ಇಲಾಖೆ 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 
ದೂರವಾಣಿ ಸಂಖ್ಯೆ08182-274942 
ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಷನ್‌ 5(2)ರ ಪ್ರಕಾರ 
ಅಧಿಕಾರಿ ಹೆಸರು ಪದನಾಮ 
ಶ್ರೀ ಡಿ.ಎಸ್‌. ನಾಗರಾಜ್‌ ತಾಂತ್ರಿಕ ಸಹಾಯಕರು, 
ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, 
ಲೋ ಬಂ ಮತ್ತು ಒ ಜ ಸಾ ಇಲಾಖೆ 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 
ದೂರವಾಣಿ ಸಂಖ್ಯೆ.08182-274942 
ಮೇಲಿನ ಅಧಿಕಾರಿಗಳು ಮಾಹಿತಿಯನ್ನು 30 ದಿನಗಳೊಳಗಾಗಿ ನೀಡದಿದ್ದಲ್ಲಿ ಅಥವಾ ಸಹಕರಿಸದಿದ್ದಲ್ಲಿ ದೂರನ್ನು 
ಮತ್ತು ಮೇಲ್ಮನವಿಯನ್ನು ಸೆಕ್ಷನ್‌ 19(1)ರ ಪ್ರಕಾರ ಈ ಕೆಳಕಂಡ ಅಧಿಕಾರಿಗಳಿಗೆ ನೀಡಬಹುದು. 
ಅಧೀಕ್ಷಕ ಅಭಿಯಂತರು, ಲೋ ಬಂ ಮತ್ತು ಒ ಜ ಸಾ ಇಲಾಖೆ, ಶಿವಮೊಗ್ಗ ವೃತ್ತ, ಶಿವಮೊಗ್ಗ 
ಕರ್ತವ್ಯದ ಹಾಜರಾತಿ 
ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ - 2005ರ ಸೆಕ್ಷನ್‌ 5(1)ರ ಪ್ರಕಾರ ಶ್ರೀ ಜಿ.ಆರ್‌ ಚಂದ್ರಶೇಖರಪ್ಪ 
ಕಾರ್ಯಪಾಲಕ ಇಂಜಿನಿಯರ್‌, ಆದ ನಾನು ವಿಶೇಷ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಎಸ್‌.ಪಿ.ಐ.ಓ)ಯಾಗಿ ಕರ್ತವ್ಯ 
ನಿರ್ವಹಿಸಲು ದಿನಾಂಕ: 30-08-2007 ರಂದು ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 





ಸಹಿ: 
ಪದನಾಮ: ಕಾರ್ಯಪಾಲಕ ಇಂಜಿನಿಯರ್‌, 
ಲೋ ಬಂ ಮತ್ತು ಒ ಜ ಸಾ ಇಲಾಖೆ, 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 
ಕರ್ತವ್ಯದ ಹಾಜರಾತಿ 
ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ - 2005ರ ಸೆಕ್ಷನ್‌ 5(2) ರ ಪ್ರಕಾರ ಶ್ರೀ ಡಿ.ಎಸ್‌. ನಾಗರಾಜ್‌, 
ತಾಂತ್ರಿಕ ಸಹಾಯಕರು, ಆದ ನಾನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಎ.ಪಿ.ಐ.ಓ)ಯಾಗಿ ಕರ್ತವ್ಯ ನಿರ್ವಹಿಸಲು 
ದಿನಾಂಕ: 17-11-2008 ರಂದು ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 
ಸಹಿ: 
ಪದನಾಮ: ತಾಂತಿಕ ಸಹಾಯಕರು, 
ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, 
ಲೋ ಬಂ ಮತ್ತು ಒ ಜ ಸಾ ಇಲಾಖೆ, 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 
ಸುವರ್ಣ ಕರ್ನಾಟಕ - 2005 
ಕರ್ನಾಟಕ ಸರ್ಕಾರ 
(ಲೋಕೋಪಯೋಗಿ ಇಲಾಖೆ) 
ಮಾಹಿತಿ ಹಕ್ಕು ಕೈಪಿಡಿ 2005 ಸೆಕ್ಷನ್‌ 4(1) (ಬಿ) ಅನ್ವಯ 
ಕಾರ್ಯಪಾಲಕ ಇಂಜಿನಿಯರ್‌, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಶಿವಮೊಗ್ಗ ವಿಭಾಗ,ಶಿವಮೊಗ್ಗ 


೨೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಸುವರ್ಣ ಕರ್ನಾಟಕ - 2005 
ಕರ್ನಾಟಕ ಸರ್ಕಾರ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 
ಮಾಹಿತಿ ಹಕ್ಕು ಕೈಪಿಡಿ - 2095 ಸೆಕ್ಷನ್‌ 4(1) (ಬಿ) ಅನ್ವಯ 
1. ಸಂಸ್ಥೆಯ ಬಗ್ಗೆ ವಿವರಗಳು, ಕಾರ್ಯಗಳು ಮತ್ತು ಕರ್ತವ್ಯಗಳು:- 


ಅ) ಸಂಸ್ಥೆಯ ಹೆಸರು: ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಶಿವಮೊಗ್ಗ ವಿಭಾಗ 
ಶಿವಮೊಗ್ಗ ಹಾಗೂ ರಾಜ್ಯ ಹೆದ್ದಾರಿ ಪ್ರಾಧಿಕಾರ, ಶಿವಮೊಗ್ಗ. 
ಆ) ರಚನೆ: 
ಕಾರ್ಯಪಾಲಕ ಇಂಜಿನಿಯರ್‌ 


ಫಿ 


ತಾಂತ್ರಿಕ ಶಾಖೆ ಆಡಳಿತ ಶಾಖೆ ಲೆಕ್ಕ ಪತ್ರ ತಾಖೆ ಉಗ್ರಾಣ ಶಾಖೆ 


ತಾಂತ್ರಿಕ ಸಹಾಯಕರು-1 ಅಧೀಕ್ಷಕರು-1 ಲೆಕ್ಕ ಪರಿಶೋಧನಾಧಿಕಾರಿ-| ದ್ವಿತೀಯ ದರ್ಜೆ 
ಸಹಾಯಕ ಇಂಜಿನಿಯರ್‌-2 ಪ್ರ.ದ.ಸಹಾಯಕರು-1 ಪ್ರ.ದ.ಲೆ.ಸಹಾಯಕರು-3 ಉಗ್ರಾಣ ಪಾಲಕರು-1 
ಕಿರಿಯ ಇಂಜಿನಿಯರ್‌-3 ದ್ವಿದ.ಸಹಾಯಕರು-4 ದ್ವಿದ.ಲೆ.ಸಹಾಯಕರು-1 
ಸಾಂಖ್ಯಿಕ ನಿರೀಕ್ಷಕರು-1 ಶೀಘ್ರಲಿಪಿಗಾರರು-1 
ಪ್ರ.ದ.ಭೂ.ಮಾಪಕರು-1 ಬೆರಳಚ್ಚುಗಾರರು-2 

ಚಾಲಕ-1 


ಡಿ ದರ್ಜೆ ನೌಕರರು-2 

ನಿಯೋಜನೆಯ ಮೇಲೆ ಅರುವ ನೌಕರರು: 

1) ಶ್ರೀಮತಿ ಜರೀನಾ ಬೇಗಂ ಉರುಫ್‌ ಜಯಂತಿ, ದ್ವಿದ.ಸಹಾಯಕರು (ಮಂಗಳೂರು ಲೋಇ ಉಪವಿಭಾಗದಿಂದ) 

2) ಶ್ರೀ ಎ.ಎಂ. ಲೋಕೇಶ್‌ರಾವ್‌, ಕ್ಷೀನರ್‌. (ನಂ.1 ಲೋಇ ಉಪವಿಭಾಗ ಶಿವಮೊಗ್ಗದಿಂದ) 

3) ಶ್ರೀ ಗಂಗಯ್ಯ ಜವಾನರು. (ನಂ.3 ಲೋಇ ಉಪವಿಭಾಗ, ಭದ್ರಾವತಿ) 

4) ಶ್ರೀ ಎಂ. ಶ್ರೀನಿವಾಸ್‌, ವಾಟರ್‌ಬಾಯ್‌. (ನಂ.5 ಲೋಇ ಉಪವಿಭಾಗ,ಸಾಗರ) 
ಇ) ಕಾರ್ಯಗಳು ಮತ್ತು ಕರ್ತವ್ಯಗಳು 

ಲೋಕೋಪಯೋಗಿ ಇಲಾಖೆಯ ಶಿವಮೊಗ್ಗ ವಿಭಾಗದ ವ್ಯಾಪ್ತಿಯಲ್ಲಿ ಬರುವ ರಸ್ತೆಗಳು, ಕಟ್ಟಡಗಳು ಹಾಗೂ 
ಸಾರ್ವಜನಿಕ ಆಸ್ತಿ-ಪಾಸ್ತಿಗಳಿಗೆ ಸ೦ಬ೦ಧಿಸಿದ ಆಡಳಿತಾತ್ಮಕ, ಆರ್ಥಿಕ ಹಾಗೂ ಸೇವೆಗಳಿಗೆ ಸಂಬಂಧಿಸಿದ ಕೆಲಸ-ಕಾರ್ಯಗಳನ್ನು 
ನಿರ್ವಹಿಸಲಾಗುತ್ತದೆ. ಹಾಗೂ ಶಿವಮೊಗ್ಗ ವಿಭಾಗಕ್ಕೆ ಸಂಬಂಧಿಸಿದಂತೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಲೋಣಇ 
ಉಪವಿಭಾಗ ಸಾಗರ:ಶಿಕಾರಿಪುರ: ಸೊರಬ: ವಿಶೇಷ ಉಪವಿಭಾಗ ಶಿಕಾರಿಪುರ ಮತ್ತು ಹೊಸನಗರಗಳನ್ನು ಒಳಗೊಂಡಿರುತ್ತದೆ. 

11. ಅಧಿಕಾರಿಗಳು ಮತ್ತು ಸಿಬ್ಬಂದಿ : ಅಧಿಕಾರ ಮತ್ತು ಕರ್ತವ್ಯಗಳು 

1) ಕಾರ್ಯಪಾಲಕ ಅಭಿಯಂತರರು:- ಶಿವಮೊಗ್ಗ ವಿಭಾಗದ ಅಧಿಕೃತ ಮುಖ್ಯಸ್ಥರಾಗಿದ್ದು ಸರ್ಕಾರಿ ನಿಯಮಗಳ ಚೌಕಟ್ಟಿನಲ್ಲಿ 
ಹಾಗೂ ಕರ್ನಾಟಕ ಸರ್ಕಾರಿ (ವ್ಯವಹಾರ ನಿರ್ವಹಣೆ) ನಿಯಮಾವಳಿಗಳಿಗೆ ಒಳಪಟ್ಟು ಪ್ರಕರಣಗಳ ವಿಲೇವಾರಿ ಮತ್ತು 
ಎಲ್ಲಾ ವ್ಯವಹಾರದ ಜವಾಬ್ದಾರಿ ಹೊಂದಿರುತ್ತಾರೆ ಹಾಗೂ ಅಧೀನ ಸಿಬ್ಬಂದಿಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ 
ಅಧಿಕಾರ ಹೊಂದಿರುತ್ತಾರೆ . 

2) ತಾಂತ್ರಿಕ ಸಹಾಯಕರು:- ತಾಂತ್ರಿಕ ಶಾಖೆಯ ಸಂಪೂರ್ಣ ಉಸ್ತುವಾರಿ ಹಾಗೂ ವಿಷಯ ನಿರ್ವಾಹಕರು ಮಂಡಿಸಲಾದ 
ಪ್ರತಿಯೊಂದು ತಾಂತ್ರಿಕ ವಿಚಾರಗಳ ಪತ್ರ ಹಾಗೂ ಕಡತಗಳಿಗೆ ಸಾಕ್ತ ಮಾರ್ಗದರ್ಶನ ನೀಡಿ ಮುಂದಿನ ಆದೇಶಕ್ಕಾಗಿ 
ಕಾರ್ಯಪಾಲಕ ಅಭಿಯಂತರವರಿಗೆ ಇವರಿಂದ ಮಂಡಿಸಲಾಗುತ್ತದೆ. ಹಾಗೂ ಕಾರ್ಯಪಾಲಕ ಇಂಜಿನಿಯರ್‌ರವರಿಗೆ ಸಲಹೆ 
ಸಹಕಾರ ನೀಡುವರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೯೩ 





3) ಸಹಾಯಕ ಅಭಿಯಂತರರು-1:- ಸೊರಬ ಮತ್ತು ಶಿಕಾರಿಪುರ ತಾಲ್ಲೂಕಿಗೆ ಸಂಬಂಧಿಸಿದಂತೆ ಲೆಕ್ಕಶೀರ್ಷಿಕೆ 
3054,2216,2059ರಲ್ಲಿ ಅಂದಾಜುಪಟ್ಟಿಗಳ ಪರಿಶೀಲನೆ ಹಾಗೂ ಮಂಜೂರಾತಿ ಕಾಮಗಾರಿ ಆದೇಶ ನೀಡುವ ಬಗ್ಗೆ 
ಕಾರ್ಯನಿರ್ವಹಿಸುವರು ನೆರೆಹಾವಳಿ ವಿಷಯಗಳ ಪತ್ರ ವ್ಯವಹಾರ 

4) ಸಹಾಯಕ ಅಭಿಯಂತರರು-2:- ಸಾಗರ ಊೋಇ ಉಪವಿಭಾಗಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ರಸ್ತೆನಿಧಿಯ 
ಕಾಮಗಾರಿಗಳ ನಿರ್ವಹಣೆ ಲೆಕ್ಕಶೀರ್ಷಿಕೆ 3054,2216,2059 ಯೋಜನೆ ಹಾಗೂ ಇತರೆ ಕಟ್ಟಡಗಳಿಗೆ ಸಂಬಂಧಿಸಿದಂತೆ 
ಅಂದಾಜುಪಟ್ಟಿಗಳ ಪರಿಶೀಲನೆ ಹಾಗೂ ಮಂಜೂರಾತಿಯ ಕಾಮಗಾರಿ ಆದೇಶ ನೀಡುವ ಬಗ್ಗೆ ಕಾರ್ಯನಿರ್ವಹಿಸುವರು. 
ರಾಜ್ಯಹೆದ್ದಾರಿ ಪ್ರಾಧಿಕಾರದ ಕಾಮಗಾರಿ ನಿರ್ವಹಣೆ (ಕೆ ಆರ್‌ ಡಿ ಸಿ ಎಲ್‌)ಪರಿಶೀಲಿಸಿ ತಾಂತ್ರಿಕ ಸಹಾಯಕರ ಮೂಲಕ 
ಕಾರ್ಯಪಾಲಕ ಇಂಜಿನಿಯರ್‌ರವರಿಗೆ ಅನುಮೋದನೆಗಾಗಿ ಮಂಡಿಸುವುದು. 

5) ಕಿರಿಯ ಅಭಿಯಂತರರು-3:- ಶಿವಮೊಗ್ಗ ವಿಭಾಗದಲ್ಲಿ ಬರುವ ಕೆಲವು ತಾಲ್ಲೂಕುಗಳ ಕಾಮಗಾರಿಗಳ ಅಂದಾಜುಪಟ್ಟಿ 
ಅನುಮೋದನೆ ಬಗ್ಗೆ ಹಾಗೂ ತಾಂತ್ರಿಕ ಸಹಾಯಕರ ಮೂಲಕ ಕಾರ್ಯಪಾಲಕ ಇಂಜಿನಿಯರ್‌ರವರಿಗೆ ಕಡತ 
ಮಂಡಿಸುವುದು. 

6) ಸಾಂಖ್ಯಿಕ ನಿರೀಕ್ಷಕರು-1:- ರಸ್ತೆ, ಸೇತುವೆ ಹಾಗೂ ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಅಂಕಿ-ಸಂಖ್ಯಾ ಮಾಹಿತಿ ಸಲ್ಲಿಸುವುದು. 
ವಾರ್ಷಿಕ ರಸ್ತೆ ಸಂಚಾರ ಸಮೀಕ್ಷೆ: ಗಣತಿ ಕ್ರೂಢೀಕರಣದ ವರದಿ ಸಲ್ಲಿಸುವುದು. ಕಟ್ಟಡ ವಹಿ ರಸ್ತೆ ಬಾರ್‌ಚಾರ್ಟ್‌, ಸ್ಥಿರ 
ಆಸ್ತಿ ವಹಿಗಳಿಗೆ ಖಾಲಿ ಜಮೀನು ವಹಿಗಳ ನಿರ್ವಹಣೆ, ತಪಾಸಣಾ ವರದಿಗಳ ಸಂಗ್ರಹಣೆ ಮೇಲಾಧಿಕಾರಿಗಳಿಗೆ ಸಲ್ಲಿಕೆ. 

7) ಪ್ರಥಮ ದರ್ಜೆ ಭೂ-ಮಾಪಕರು-1:- ರಾಜ್ಯಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳ ಅತಿಕ್ರಮಣದ ಬಗ್ಗೆ ನ್ಯಾಯಾಲಯದ 
ಪ್ರಕರಣಗಳ ವಿಲೇವಾರಿ, ರಾಜ್ಯಹೆದ್ದಾರಿ , ಜಿಲ್ಲಾ ಮುಖ್ಯ ರಸ್ತೆಯ ಅಗಲೀಕರಣದ ಭೂ-ಸ್ವಾಧೀನ ಪಡಿಸಿಕೊಳ್ಳುವ ಬಗ್ಗೆ 
1964ರ ಕಾಯಿದೆ ಪ್ರಕಾರ ರಾಜ್ಯ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಯ ಅಗಲೀಕರಣದ ಭೂ ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ 
1964ರ ಕಾಯಿದೆ ಪ್ರಕಾರ ರಾಜ್ಯ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಘೋಷ್ಟಾರೆ ಬಗ್ಗೆ ರಾಜ್ಯದ ಗೆಜೆಟ್‌ನಲ್ಲಿ 
ಪ್ರಕಟಿಸುವುದು. ರಸ್ತೆಗಳ ಅತಿಕ್ರಮಣ ತೆರವುಗೊಳಿಸುವ ಬಗ್ಗೆ ಪತ್ರ ವ್ಯವಹಾರದ ಕಾರ್ಯನಿರ್ವಹಿಸುವುದು. 

8) ಅಧೀಕ್ಷಕರು :- ಆಡಳಿತ ಶಾಖೆಗೆ ಸಂಬಂಧಿಸಿದಂತೆ, ಎಲ್ಲಾ ಪತ್ರ ಕಡತಗಳನ್ನು ನಿರ್ವಹಿಸುವುದು ಕಛೇರಿಯ ಎಲ್ಲಾ 
ಶಾಖೆ ನೌಕರರುಗಳ ಚಲನವಲನವನ್ನು ಪರಿಶೀಲಿಸುವುದು ರಹಸ್ಯ ವರದಿಗಳು ಹಾಗೂ ಆಸ್ತಿ ಹೊಣೆಗಾರಿಕೆಯ 
ಪಟ್ಟಿಗಳನ್ನು ನಿರ್ವಹಿಸುವುದು. ಕಡತಗಳನ್ನು ವಿಷಯ ನಿರ್ವಾಹಕರಿಂದ ಸಕಾಲದಲ್ಲಿ ವಿಲೇವಾರಿಯಾಗುವಂತೆ ಸಹಕರಿಸಿ 
ಮೇಲ್ವಿಚಾರಣೆ ಮಾಡುವರು ಕಾರ್ಯಪಾಲಕ ಇಂಜಿನಿಯರ್‌ರವರ ಅನುಮೋದನೆಗೆ ಕಡತಗಳನ್ನು ಸಕಾಲದಲ್ಲಿ ಸಲ್ಲಿಸಲು 
ಕ್ರಮ ಕೈಗೊಳ್ಳುವುದು. 

9) ಪ್ರಥಮ ದರ್ಜೆ ಸಹಾಯಕರು -1:- (ಸಿಬ್ಬಂದಿ-1) ಕಛೇರಿಯ ಎಲ್ಲಾ ಅಧಿಕಾರಿ: ಸಿಬ್ಬಂದಿ ವರ್ಗದವರ ಸ೦ಬಳದ ಬಿಲ್ಲು 
ತಯಾರಿಸುವುದು. ಸೇವಾ ವಹಿಗಳ ನಿರ್ವಹಣೆ, ಪತ್ರ ವ್ಯವಹಾರ ತಪಾಸಣಾ ವರುಗಳ ನಿರ್ವಹಣೆ, ವಿಭಾಗ ಹಾಗೂ 
ಉಪವಿಭಾಗ ನೌಕರರ ಹಾಗೂ ಅಧಿಕಾರಿಗಳ ಸಾಂದರ್ಭಿಕ ರಜೆ ಕಡತ ನಿರ್ವಹಣೆ, ಬಜೆಟ್‌ ತಯಾರಿಕೆ , ಅನ್ಯ ಸೇವಾ 
ನೌಕರರ ಸೇವಾ ನಿರ್ವಹಣೆ. 

10) ದ್ವಿತೀಯ ದರ್ಜೆ ಸಹಾಯಕರು- 1(ಸಿ-2):- 4ನೇ ದರ್ಜೆ ಗುತ್ತಿಗೆದಾರರ ನೊಂದಣೆ ಇಲಾಖಾ ವಿಚಾರಣೆಗಳು, 
ನಿಯತಕಾಲಿಕೆಗಳು, ಎಇಇಗಳ ಪತ್ರವ್ಯವಹಾರ ಇತ್ಯಾದಿ ನಿರ್ವಹಣೆ, ಕಾರ್ಮಿಕ ನ್ಯಾಯಾಲಯ ಪ್ರಕರಣಗಳು ಡಿ ಗ್ರೂಪ್‌ 
ನೌಕರರ ಪತ್ರ ವ್ಯವಹಾರ ಮತ್ತು ಸಿಬ್ಬಂದಿ ಖರ್ಚು ವೆಚ್ಚದ ತಃಖ್ತೆಯನ್ನು ತಯಾರಿಸುವುದು. 

11) ದ್ವಿತೀಯ ದರ್ಜೆ ಸಹಾಯಕರು- 2(ಸಿ-3):- ಕಿರಿಯ ಇಂಜಿನಿಯರ್‌ ಹೊರತುಪಡಿಸಿ ಎಲ್ಲಾ ಸಿ ಗುಂಪಿನ ನೌಕರರ ಪತ್ರ 
ವ್ಯವಹಾರ, ವೈದ್ಯಕೀಯ ಮರುಪಾವತಿ ಬಿಲ್ಲುಗಳ ಮೇಲುಸಹಿ ನಿರ್ವಹಣೆ, ದಿನಗೂಲಿ ನೌಕರರ ಎಲ್ಲಾ ಪತ್ರ ವ್ಯವಹಾರ, 
ಸಾಗರ ಮತ್ತು ಶಿಕಾರಿಪುರ ಉಪವಿಭಾಗದ ಪ್ರವಾಸ ಭತ್ಯೆಗಳ ಹಾಗೂ ವಾಹನ ಭತ್ಯೆ ಮೇಲುಸಹಿ ಮತ್ತು 
ಅಭಿಲೇಕಾಲಯದ ನಿರ್ವಹಣೆ, ಕಛೇರಿಯ ರವಾನೆ ಶಾಖೆಯ ನಿರ್ವಹಣೆ, ಅಂಚೆ ಸೇವಾ ಚೀಟಿಗಳ ಲೆಕ್ಕ ಇತ್ಯಾದಿ. 

12) ದ್ವಿತೀಯ ದರ್ಜೆ ಸಹಾಯಕರು-3(ಸಿಬ್ಬಂದಿ-4):- ಸಹಾಯಕ ಇಂಜಿನಿಯರ್‌ / ಕಿರಿಯ ಇಂಜಿನಿಯರ್‌ ಗೆ ಸಂಬಂಧಿಸಿದ 
ಪತ್ರ ವ್ಯವ'ಹಾರ, ಸಾರ್ವಜನಿಕ ಕುಂದು ಕೊರತೆ ಹಾಗೂ ಮಾಹಿತಿ ಹಕ್ಕು ಸಂಬಂಧ ಪತ್ರ ವ್ಯವಹಾರ ಉಪವಿಭಾಗದ 
ಪ್ರವಾಸ ಭತ್ಯೆ ಬಿಲ್ಲುಗಳ ನಿರ್ವಹಣೆ ಕೆ.ಎ.ಟಿ ನ್ಯಾಯಾಲಯ ಪ್ರಕರಣ"ಗಳ ಪತ್ರ ವ್ಯವಹಾರ. 

13) ದ್ವಿತೀಯ ದರ್ಜೆ ಸಹಾಯಕರು-4 :-ವಿಭಾಗ ಕಛೇರಿಯ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಪ್ರಯಾಣ ಭತ್ಯೆಯ ಬಿಲ್ಲುಗಳ 
ತಯಾರಿಸುವುದು ನಗದೀಕರಣ, ತಾಂತ್ರಿಕ ಶಾಖೆಯಲ್ಲಿ ವಿಭಾಗದ ಎಂ.ಎಂ.ಆರ್‌ ಸಭಾ ನಡವಳಿಗಳನ್ನು ತಯಾರಿಸುವುದು 
ಹಾಗೂ ಎಇ-| ಮತ್ತು ಎಇ-2 ಇವರಿಗೆ ಕಛೇರಿ ಕೆಲಸದಲ್ಲಿ ನೆರವಾಗುವುದು. ಭೂಮಾಪಕ ಹುದ್ದೆಯ ಮತ್ತು ಅಂಕಿ 
ಸಂಖ್ಯೆ ವಿಭಾಗದ ಕೆಲಸಗಳ ನಿರ್ವಹಣೆ. 


೨೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





14) ಶೀಘ್ರಲಿಪಿಗಾರರು:- ಕಾರ್ಯಪಾಲಕ ಇಂಜಿನಿಯರ್‌ ರವರಿಗೆ ಆಪ್ತ ಸಹಾಯಕರಾಗಿ ಕೆಲಸ ನಿರ್ವಹಿಸುವುದು ಹಾಗೂ 
ತಾಂತ್ರಿಕ ಕಾಮಗಾರಿಗಳ ತಪಾಸಣಾ ವರದಿಯನ್ನು ನಿರ್ವಹಿಸುವುದು, ದೂರವಾಣಿ, ಫ್ಯಾಕ್ಸ್‌ಗಳ ನಿರ್ವಹಣೆ, ದುಣರವಾಣಿ 
ವಹಿಗಳ ನಿರ್ವಹಣೆ, ಐ.ಬಿ ಹಾಗೂ ಸರ್ಕಿಟ್‌ ಹೌಸ್‌ನಲ್ಲಿನ ರೂ೦ಗಳನ್ನು ಕಾಯ್ದಿರಿಸುವುದು. ವಸತಿ ಗೃಹಗಳಿಗೆ 
ಸಂಬಂಧಿಸಿದಂತೆ ಪತ್ರ ವ್ಯವಹಾರ . 

15) ಬೆರಳಚ್ಚುಗಾರರು-2:- ಈ ಕಛೇರಿಯಿಂದ ಮೇಲಾಧಿಕಾರಿಯವರಿಗೆ ಮತ್ತು ಅಧೀನ ಕಛೇರಿಗಳಿಗೆ ಹೋಗುವ ಪತ್ರಗಳನ್ನು 
ಬೆರಳಚ್ಚು ಮಾಡುವುದು ಇತ್ಯಾದಿ ಕೆಲಸಗಳನ್ನು ನಿರ್ವಹಿಸುತ್ತಾರೆ. 

16) ಡಿ ದರ್ಜೆ ನೌಕರರು-2 :- ಕಡತ:ಟಪಾಲು ಇತ್ಯಾದಿಗಳನ್ನು ಶಾಖೆಯ ಒಳಗೆ ಹಾಗೂ ಹೊರಗೆ ಸಂಬಂಧಪಟ್ಟವರಿಗೆ 
ತಲುಪಿಸುವುದು. 

17) ಲೆಕ್ಕ ಪರಿಶೋಧನಾಧಿಕಾರಿಗಳು:- ಕಛೇರಿ ಲೆಕ್ಕ ಪತ್ರ ಶಾಖೆಯ ಸಂಪೂರ್ಣ ಮೇಲು ಉಸ್ತುವಾರಿ ಮಾಡುವುದು, ವಿಭಾಗ 
ಹಾಗೂ ಉಪವಿಭಾಗ ಕಛೇರಿಯ ಲೆಕ್ಕ ಪತ್ರಗಳು ಹಾಗೂ ಉಪವಿಭಾಗ ಕಛೇರಿಯ ಕಾಮಗಾರಿ ಬಿಲ್ಲುಗಳ ಪಾಸ್‌ 
ಮಾಡುವ ಬಗ್ಗೆ ಸಂಪೂರ್ಣ ಉಸ್ತುವಾರಿ ಹಾಗೂ ಮಾಸಿಕ ಸಭೆಗಳಿಗೆ ಹಾಜರಾಗುವುದು. 

18) ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು-1 (ನಗದು ಶಾಖೆ):- ಕಾಮಗಾರಿ ನಗದು ಪುಸ್ತಕ ಸಾಮಾನ್ಯ ನಗದು ಪುಸ್ತಕ 
ನಿರ್ವಹಣೆ ಜೆಕ್‌ ಬರೆಯುವುದು. ಡಿ.ಸಿ ಬಿಲ್‌ ತಯಾರಿಸಿ ಸಿಬ್ಬಂದಿ ಸಂಬಳ ವಿತರಣೆ, ಗುತ್ತಿಗೆದಾರರ ಇ.ಎಂ.ಡಿ ಬ್ಯಾಂಕ್‌ 
ಗ್ಯಾರಂಟಿಗಳ ನವೀಕರಣ ಮತ್ತು ಪತ್ರ ವ್ಯವಹಾರ ಟೆಂಡರ್‌ ಫಾರಂ ವಿತರಣೆ, ಎಸ್‌.ಎಸ್‌.ಟಿ ತಯಾರಿಕೆ ಎಲ್‌.ಒ.ಸಿ 
ಬೇಡಿಕೆ ಪತ್ರ ತಯಾರಿಕೆ ಯು.ಸಿ ಸಲ್ಲಿಸುವುದು. ಎ.ಜಿ ತಪಾಸಣೆ ವರದಿ ರಿಜಾಯಿಂಡರ್ಸ್‌ ಸಿ.ಎ.ಜಿ ವರದಿಗಳಿಗೆ ಕೇಂದ 
ಮತ್ತು ವೃತ್ತ ಕಛೇರಿಯ ಆಡಿಟ್‌ ಮತ್ತು ಅಕೌಂಟ್ಸ್‌ ಸಭೆಗೆ ವಿವರ ಒದಗಿಸುವುದು. 

19) ಪ್ರದ.ಲೆ ಸಹಾಯಕರು-2(ಲೆಸ-1):- ಶಿಕಾರಿಪುರ, ಸೊರಬ ಉಪವಿಭಾಗಗಳ ಲೆಕ್ಕ ಪತ್ರ ನಿರ್ವಹಣೆ ಹಾಗೂ ಬಿಲ್ಲುಗಳ 
ತಪಾಸಣೆ, ಎಂ.ಎ.ಎಸ್‌, ಆರ್‌.ಎಂ.ಎಸ್‌ ಲೆಕ್ಕ ವಸತಿಗೃಹ ಬಾಡಿಗೆ ಸಿಸಿಬಿ ನಿರ್ವಹಣೆ ವಿಭಾಗದ ಮಾಸಿಕ ಲೆಕ್ಕಪತ್ರಗಳ 
ಸಂಕಲನ ಮಾಡಿ ಮಹಾಲೇಖಪಾಲರಿಗೆ ಸಲ್ಲಿಸುವುದು. ನಬಾರ್ಡ್‌ ಮರುಪಾವತಿ ಬಗ್ಗೆ ರಿಜಿಸ್ಟರ್‌ ನಿರ್ವಹಣೆ ಮತ್ತು ಪ 
ವ್ಯವಹಾರ. 

20) ಪ್ರ.ದ.ಲೆ ಸಹಾಯಕರು-3 (ಲೆಸ-2):- ವಿಭಾಗದ ಬಜೆಟ್‌ (ರೆವಿನ್ಯೂ ಬಜೆಟ್‌ ಸೇರಿದಂತೆ) ತಯಾರಿಕೆ ಕಾಮಗಾರಿ ಪ್ರಗತಿ 
ಪತ್ರ ತಯಾರಿಕೆ ಅನುದಾನ ಮತ್ತು ವೆಚ್ಚ ತಯಾರಿಕೆ, ರಿಪ್ರಾಪ್ರಿಯೇಷನ್‌ ತ:ಖ್ತೆ ತಯಾರಿಕೆ ಆದಾಯ ತೆರಿಗೆ, ಮಾರಾಟ 
ತೆರಿಗೆ ಸರ್ಟಿಫಿಕೇಟ್‌ ತಯಾರಿಕೆ ಮತ್ತು ವಿತರಣೆ ವಿಧಾನ ಮಂಡಲ ಪ್ರಶ್ನೆಗಳಿಗೆ ಉತ್ತರ ತಯಾರಿಕೆ ಉಗ್ರಾಣ ಬಿಲ್ಲುಗಳ 
ನಿರ್ವಹಣೆ ಟಿ ಹ ಪಿ ಅರ್ಧವಾರ್ಷಿಕ ದಾಸ್ತಾನು ಸ್ಟಾಕ್‌ ರಶೀದಿ ಮಾಸಿಕ ವೋಚರ್‌ ಬಂಡಲ್‌ ನಿರ್ವಹಣೆ 
ಸಿ.ಎಸ್‌.ಎಸ್‌.ಎ, ಎಂ.ಪಿ.ಡಬ್ಬ್ಯು.ಎ ಪತ್ರ ವ್ಯವಹಾರ. 

21) ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು- 1(ಲೆಸ-3):- ಸಾಗರ, ಹೊಸನಗರ ಉಪವಿಭಾಗಗಳ ಲೆಕ್ಕಪತ್ರ ನಿರ್ವಹಣೆ ಹಾಗೂ 

ಬಿಲ್ಲುಗಳ ತಪಾಸಣೆ ಎಂ.ಎ.ಎಸ್‌, ಆರ್‌ ಎಂಎಸ್‌ ಲೆಕ್ಕ , ವಸತಿಗೃಹ ಬಾಡಿಗೆ ಡಿ.ಸಿ.ಬಿ ನಿರ್ವಹಣೆ ಠೇವಣಿ ಹಣ, 
ಮಾಸಿಕ ಲೆಕ್ಕದ ಜೊತೆ ಸಲ್ಲಿಸಬೇಕಾದ ಷೆಡ್ಕೂಲ್‌ಗಳ ತಯಾರಿಕೆ ಇತ್ಯಾದಿ ಕೆಲಸ ನಿರ್ವಹಣೆ. 

22) ದ್ವಿತೀಯ ದರ್ಜೆ ಉಗ್ರಾಣಪಾಲಕರು:- ಬಿ.ಆರ್‌ ವಹಿ ನಿರ್ವಹಣೆ ವಿಭಾಗದ ಬಾಕಿ ಬಿಲ್ಲುಗಳ ಪಟ್ಟಿ ತಯಾರಿಕೆ ವಸತಿಗೃಹ 
ಬಾಡಿಗೆ, ಡಿಸಿಬಿ ತ:ಖ್ತೆಯನ್ನು ತಯಾರಿಕೆ. ವಾಹನ ಬಾಡಿಗೆ ತ:ಖ್ತೆ ಮತ್ತು ವಹಿಗಳ ನಿರ್ವಹಣೆ ರೆವಿನ್ಯೂ ರಿಸೀಟ್‌ 
ತಯಾರಿಕೆ ಮತ್ತು ಉಗ್ರಾಣಕ್ಕೆ ಸಂಬಂಧಿಸಿದ ಎಲ್ಲಾ ಪತ್ರ ವ್ಯವಹಾರಗಳ ನಿರ್ವಹಣೆ. ಮೆಕ್ಕಾನಿಕಲ್‌ ಶಾಖೆಯಲ್ಲಿನ ಪತ್ರ 
ವ್ಯವಹಾರ, ಠೇವಣಿವಂತಿಕೆ ಕಾಮಗಾರಿಗಳ ಷೆಡ್ಯೂಲ್‌ ತಯಾರಿಸಿ ಸಲ್ಲಿಸುವುದು. ಭದ್ರತಾ ಠೇವಣಿ ಮತ್ತು ಠೇವಣಿ 
ವಂತಿಕೆ ಕಾಮಗಾರಿಗಳ ಅನುದಾನ ವಹಿ ನಿರ್ವಹಣೆ ಮತ್ತು ಗುತ್ತಿಗೆದಾರರ ಭವಿಷ್ಯನಿಧಿ ನಿರ್ವಹಣೆ. 

ನಿಯೋಜನೆಯ ಮೇಲೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳು 

1) ದ್ವಿತೀಯ ದರ್ಜೆ ಸಹಾಯಕರು (ಸಿ-5):- (ಮಂಗಳೂರು ಲೋಇ ಉಪವಿಭಾಗದಿಂದ) ಕಛೇರಿಗೆ ಬರುವ ಇನ್‌ವರ್ಡ್‌ 
ಪತ್ರಗಳ ನಿರ್ವಹಣೆ ಇತ್ಯಾದಿ 

2) ಕ್ಷೀನರ್‌: (ನಂ: ಲೋ.ಇ ಉಪವಿಭಾಗ ಶಿವಮೊಗ್ಗದಿಂದ ನಿಯೋಜನೆಯಲ್ಲಿದ್ದಾರೆ) 
ಕಡತಗಳು: ಟಪಾಲು ಇತ್ಯಾದಿಗಳನ್ನು ಶಾಖೆಯ ಒಳಗೆ ಹೊರಗೆ ಸಂಬಂಧಪಟ್ಟವರಿಗೆ ತಲುಪಿಸುವುದು. 

3) ಡಿ ದರ್ಜೆ ನೌಕರರು:- (ಭದ್ರಾವತಿ ಲೋ.ಇ ಉಪವಿಭಾಗದಿಂದ ನಿಯೋಜನೆಯ ಮೇಲಲಿದ್ದಾರೆ) 
ನೌಕರರು ಕಛೇರಿಯ ರಾತ್ರಿ ಕಾವಲುಗಾರರಾಗಿ ಕೆಲಸ ನಿರ್ವಹಿಸುತ್ತಾರೆ. 

4) ಡಿ ದರ್ಜೆ ನೌಕರರು:- (ಲೋ.ಇ ಉಪವಿಭಾಗ ಸಾಗರದಿಂದ ನಿಯೋಜನೆಯಲ್ಲಿದ್ದಾರೆ) 
ಕಡತಗಳು: ಟಪಾಲು ಇತ್ಯಾದಿಗಳನ್ನು ಶಾಖೆಯ ಒಳಗೆ ಹೊರಗೆ ಸಂಬಂಧಪಟ್ಟವರಿಗೆ ತಲುಪಿಸುವುದು. 


(GL 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೯೫ 





3. ಮೇಲ್ವಿಚಾರಣೆ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಂತೆ, ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ ಕ್ರಮಗಳು: 

1) ಕಾರ್ಯಪಾಲಕ ಇಂಜಿನಿಯರ್‌:- ಸರ್ಕಾರದಿಂದ ಲಭ್ಯವಾದ ಅಧಿಕಾರ ಪ್ರತ್ಯಾ ಯೋಜನೆಯ ಅನುಸಾರ ತಾಂತ್ರಿಕ ಮತ್ತು 
ಆಡಳಿತಾತ್ಮಕ ವಿಷಯಗಳ ಬಗ್ಗೆ ನಿರ್ಣಯ ಕೈಗೊಳ್ಳುವುದು, ವಿಭಾಗ ವ್ಯಾಪ್ತಿಯ ಕಾಮಗಾರಿಯ ಕಾರ್ಯ ನೀತಿಯ ಬಗ್ಗೆ 
ಪ್ರಸ್ತಾವನೆಗಳನ್ನು ವೃತ್ತ ಹಾಗೂ ಕೇಂದ್ರ ಕಛೇರಿಗೆ ಸಲ್ಲಿಸುವುದು. 

2) ತಾಂತ್ರಿಕ ಸಹಾಯಕರು: ತಾಂತ್ರಿಕ ವಿಷಯಗಳ ಬಗ್ಗೆ ಹಾಗೂ ಇಲಾಖಾ ಕಾಮಗಾರಿಗಳ ಬಗ್ಗೆ ನಕ್ಷೆ ಅಂದಾಜು ಪತ್ರಗಳನ್ನು 
ಪರಿಶೀಲಿಸುವುದು, ಅಧಿಕಾರ ಪ್ರತ್ಯಾ ಯೋಜನೆಯ ಪ್ರಕಾರ ಕಾರ್ಯಪಾಲಕ ಇಂಜಿನಿಯರ್‌ರವರ ಅನುಮೋದನೆಗೆ 
ಮಂಡಿಸುವುದು. ಕಾರ್ಯಪಾಲಕ ಇಂಜಿನಿಯರ್‌ ರವರಿಗೆ ತಾಂತ್ರಿಕ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸುವುದು. 

3) ಸಹಾಯಕ ಇಂಜಿನಿಯರ್‌: ಕಿರಿಯ ಇಂಜಿನಿಯರ್‌:- ವಿಭಾಗ ವ್ಯಾಪ್ತಿಯ ಟೆಂಡರ್‌, ನಕ್ಷೆ, ಅಂದಾಜು ಪತ್ರಗಳ ಪರಿಶೀಲನೆ, 
ಕಡತ ಮಂಡಿಸುವುದು ಅಧಿಕಾರ ಪ್ರತ್ಯಾಯೋಜನೆಯ ಬಗ್ಗೆ ಮಾಹಿತಿ ಒದಗಿಸುವುದು. 

4) ಸಾಂಖ್ಯಿಕ ನಿರೀಕ್ಷಕರು:- ಶಿವಮೊಗ್ಗ ವಿಭಾಗದ ವ್ಯಾಪ್ತಿ ರಸ್ತೆ, ಸೇತುವೆ, ಕಟ್ಟಡಗಳ ಅಂಕಿ ಅಂಶ ಸಂಗ್ರಹಣೆ ಮತ್ತು ವರದಿ 
ಸಲ್ಲಿಸುವುದು. 

5) ಪ್ರಥಮ ದರ್ಜೆ ಭೂ-ಮಾಪಕರು:- ಜಿಲ್ಲಾ ಮತ್ತು ರಾಜ್ಯ ಹೆದ್ದಾರಿ ರಸ್ತೆಗಳ ಅತಿಕ್ರಮಣ, ಅಗಲೀಕರಣದ ನ್ಯಾಯಾಲಯ 
ಪ್ರಕರಣಗಳ ಇತ್ಯರ್ಥ ಹಾಗೂ ಜಿಲ್ಲಾ ಹಾಗೂ ರಾಜ್ಯ ರಸ್ತೆಗಳ ಘೋಷಣೆ ಮತ್ತು ಗೆಜೆಟ್‌ ನಲ್ಲಿ ಪ್ರಕಟಿಸುವ ಪ್ರಕ್ರಿಯೆ. 

6) ಅಧೀಕ್ಷಕರು :- ಕಚೇರಿಯ ಎಲ್ಲಾ ಸಿಬ್ಬಂದಿಗಳ ನಿರ್ವಹಣೆ ಆಡಳಿತ ಶಾಖೆಯ ಮೇಲ್ವಿಚಾರಣೆ, ಕಡತಗಳ ವಿಲೇವಾರಿಗೆ 
ಕ್ರಮ ಕೈಗೊಳ್ಳುವುದು. 

7) ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕರು :- ಪ್ರಸ್ತಾವನೆಗಳು ಕಡತಗಳನ್ನು ನಿಯಮಾನುಸಾರ ಪರಿಶೀಲಿಸಿ 
ಅಭಿಪ್ರಾಯ, ಶಿಫಾರಸ್ಸಿನೊಂದಿಗೆ ಆದೇಶಕ್ಕಾಗಿ ಮೇಲಾಧಿಕಾರಿಗಳಿಗೆ ಮಂಡಿಸುವುದು. 

8) ಶೀಘ್ರಲಿಪಿಗಾರರು :- ಕಾರ್ಯಪಾಲಕ ಇಂಜಿನಿಯರ್‌ರವರ ಆಪ್ತ ಸಹಾಯಕರಾಗಿದ್ದು ಕಡತಗಳ ವಿಲೇವಾರಿ ಬಗ್ಗೆ ಕಾರ್ಯಪಾಲಕ 
ಇಂಜಿನಿಯರ್‌ರವರಿಗೆ ಸಹಕರಿಸುವುದು, ದೂರವಾಣಿ, ಫ್ಯಾಕ್ಸ್‌ಗಳ ನಿರ್ವಹಣೆ ಟಿ.ಬಿ. ಯಲ್ಲಿನ ರೂಂಗಳ ಕಾಯ್ದಿರಿಸುವಿಕೆ. 
ವಸತಿಗೃಹಗಳಿಗೆ ಸಂಬಂಧಿಸಿದ ಪತ್ರ ವ್ಯವಹಾರ . 

9) ಬೆರಳಚ್ಚುಗಾರರು :- ಕಡತಗಳ ಶುದ್ಧಪ್ರತಿ ತಯಾರಿಸುವುದು. 

10) ಚಾಲಕ :- ಕಾರ್ಯಪಾಲಕ ಇಂಜಿನಿಯರ್‌ರವರ ವಾಹನ ಚಾಲನೆಯ ಕೆಲಸ ಮತ್ತು ವಾಹನದ ಉಸ್ತುವಾರಿ 
ನಿರ್ವಹಿಸುವುದು. 

11) ಡಿ ದರ್ಜೆ ನೌಕರರು :- ಕಛೇರಿಯ ಎಲ್ಲಾ ಕೊಠಡಿಗಳ ಶುಚಿತ್ವದ ನಿರ್ವಹಣೆ, ಕಡತ , ಟಪಾಲು ಇತ್ಯಾದಿಗಳನ್ನು 
ಶಾಖೆಯೊಳಗೆ ಮತ್ತು ಹೊರಗೆ ಸಂಬಂಧಿಸಿದವರಿಗೆ ತಲುಪಿಸುವುದು. 

12) ಲೆಕ್ಕ ಪರಿಶೋಧನಾಧಿಕಾರಿಗಳು :- ಲೆಕ್ಕಪತ್ರ ಶಾಖೆಯ ಮೇಲ್ವಿಚಾರಣೆ ಕಡತಗಳ ವಿಲೇವಾರಿಗೆ ಕ್ರಮಕೈಗೊಳ್ಳುವುದು. 

13) ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು-ದ್ವಿದ.ಲೆ.ಸಹಾಯಕರು :- ಪ್ರಸ್ತಾವನೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ 
ಅಭಿಪ್ರಾಯ ಶಿಫಾರಸ್ಸಿನೊಂದಿಗೆ ಆದೇಶಕ್ಕಾಗಿ ಮೇಲಾಧಿಕಾರಿಗಳಿಗೆ ಮಂಡಿಸುವುದು. 

14) ದ್ವಿತೀಯ ದರ್ಜೆ ಉಗ್ರಾಣ ಪಾಲಕರು :- ಉಗ್ರಾಣ ಶಾಖೆಯ ಮೇಲ್ವಿಚಾರಣೆ ಕಡತಗಳ ವಿಲೇವಾರಿಗೆ ಕ್ರಮಕೈಗೊಳ್ಳುವುದು 
ಪ್ರಸ್ತಾವನೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಅಭಿಪ್ರಾಯ ಶಿಫಾರಸ್ಸಿನೊಂದಿಗೆ ಆದೇಶಕ್ಕಾಗಿ ಮೇಲಾಧಿಕಾರಿಗಳಿಗೆ 
ಮಂಡಿಸುವುದು. 

4) ಕಾರ್ಯನಿರ್ವಹಿಸುವಲ್ಲಿ ಅನುಸರಿಸುವ ಮಾನದಂಡಗಳು :- ಕೆ ಪಿ ಡಬ್ಲ್ಯು ಡಿ ಕೋಡ್‌ ಮತು ಕೆ ಪಿ ಡಬ್ಲ್ಯು ಎ ಕೋಡ್‌ 


೧೨ 


ಕರ್ನಾಟಕ ಟ್ರಾನ್ಸ್‌ಫರೆನ್ಸಿ ಇನ್‌ ಪಬ್ಲಿಕ್‌ ಪ್ರಕ್ಕೂರ್‌ಮೆ೦ಂಟ್‌ ಆಕ್ಟ್‌ 2002ನಲ್ಲಿ ನಿಗದಿಪಡಿಸಿರುವ ಮಾನದಂಡಗಳನ್ನು 
ಅನುಸರಿಸುವುದು. 

5. ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಇಲಾಖೆಯ ಸಿಬ್ಬಂದಿ ಹೊಂದಿರುವ ಅಥವಾ ಉಪಯೋಗಿಸುವ ನಿಯಮಗಳು: ನಿಬಂಧನೆಗಳು 
ಸೂಚನೆಗಳು ಕೈಪಿಡಿ ಮತ್ತು ದಾಖಲೆಗಳು : 

ಅ) ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 

ಆ) ಕರ್ನಾಟಕ ಆರ್ಥಿಕ ಸಂಹಿತೆ ನಿಯಮ 

ಇ) ಖಜಾನೆ ಸಂಹಿತೆ. 

ಈ) ಸಾದಿಲ್ವಾರು ವೆಚ್ಚದ ಕೈಪಿಡಿ 

ಇ) ಕೆಪಿ ಡಬ್ಬು ಡಿ “ಎ' ಕೋಡ್‌ 

ಊ)ಕೆ ಪಿ ಡಬ್ಬು ಡಿ “ಡಿ' ಕೋಡ್‌ 

ಯ) ಕರ್ನಾಟಕ ನಾಗರೀಕ ಸೇವೆಗಳು (ನಡತೆ) ನಿಯಮಗಳು 1966 

ಎ) ಕರ್ನಾಟಕ ನಾಗರೀಕ ಸೇವೆಗಳು (ಸಿ ಸಿ ಎ) ನಿಯಮಗಳು 1957 


೨೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಏ) ಕರ್ನಾಟಕ ಸರ್ಕಾರ ಸರ್ಕಾರಿ ವಸತಿಗೃಹಗಳ ಹಂಚಿಕೆ ನಿಯಮಗಳು 1986 
ಐ) ಕಾರ್ಯಾಲಯದ ಕೈಪಿಡಿ 
ಒ) ಉಗ್ರಾಣದ ಕೈಪಿಡಿ 
ಓ) ಆರ್ಥಿಕ" ಅಧಿಕಾರ ಪ್ರತ್ಯಾಯೋಜನೆಯ ನಿಯಮಗಳು(ಆದೇಶ ದಿನಾಂಕ:02-02-2001) 
ಔ) ಲೋಇ ಮತ್ತು ನೀರಾವರಿ ಇಲಾಖಾ ಅಧಿಕಾರ ಪ್ರತ್ಯಾಯೋಜನೆಯ ನಿಯಮಗಳು(ಆದೇಶ ದಿ:15-12-1994) 
ಅಂ) ಸೇವಾ ವಿಷಯಗಳು ಇತ್ಯಾದಿ ವಿಚಾರದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ : ಆರ್ಥಿಕ 
ಇಲಾಖೆ: ಲೋಇ ಹೊರಡಿಸಿದ ಆದೇಶದ ಸುತ್ತೋಲೆ , ಸೂಚನೆಗಳು 
6. ಇಲಾಖೆಯು ಹೊಂದಿರುವ ದಸ್ತಾವೇಜುಗಳ ಪಟ್ಟಿ :- 
1) ವಿಷಯ ವಹಿ, ಸಿಬ್ಬಂದಿ ವಹಿ 
2) ವಿಧಾನಸಭೆ : ವಿಧಾನಪರಿಷತ್‌ ಪ್ರಶ್ನೆಗಳಿಗೆ ಸಂಬಂಧಿಸಿದ ರಿಜಿಸ್ಟರ್‌ 
3) ನ್ಯಾಯಾಲಯದ : ಕೆಎಟಿ : ಕಾರ್ಮಿಕ ಪ್ರಕರಣಗಳ ರಿಜಿಸ್ಟರ್‌ 
4) ಟೆಂಡರ್‌ ಅನುಮೋದನೆ ರಿಜಿಸ್ಟರ್‌ 
5) ಆಯವ್ಯಯ ಅಂದಾಜುಷತಸ್ತಿ ಅನಿಮೋದನೆ ರಿಜಿಸ್ಟರ್‌ 
6) ಖರೀದಿ ಸಮಿತಿ ಅನುಮೋದನೆ ರಿಜಿಸ್ಟರ್‌ 
7) ಇಲಾಖಾ ರಸ್ತೆ, ಕಟ್ಟಡ, ಸೇತುವೆಗಳ ಅಂಕಿ-ಅಂಶದ ರಿಜಿಸ್ಟರ್‌ 
8) ಇತರೆ ರಿಜಿಸ್ಪರ್‌ಗಳು 
7. ನೀತಿ-ನಿಯಮಗಳನ್ನು ರೂಪಿಸಲು ಸಾರ್ವಜನಿಕರೊಂದಿಗೆ ಸಮಾಲೋಚಿಸಲು ಅಸ್ತಿತ್ವದಲ್ಲಿರುವ ಕಾರ್ಯ ವಿಧಾನದ ವಿವರಗಳು: 
ಸಹಾಯಕ ಮಾಹಿತಿ ಅಧಿಕಾರಿಯನ್ನಾಗಿ ವಿಭಾಗ ಕಛೇರಿಯ ತಾಂತ್ರಿಕ ಸಹಾಯಕರನ್ನು ನೇಮಕ ಮಾಡಲಾಗಿದೆ. 
ಇವರು ಸಂಬಂಧಿಸಿದ ಸಾರ್ವಜನಿಕ ವ್ಯಕ್ತಿಗಳಿಂದ ದುಣರು ಆಕ್ಷೇಪಣೆಗಳನ್ನು ಸ್ವೀಕರಿಸಿ ಪರಿಶೀಲಿಸಿ ಅಂತಿಮ ಆದೇಶವನ್ನು 
ಹೊರಡಿಸಲು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾದ ಕಾರ್ಯಪಾಲಕ ಇಂಜಿನಿಯರ್‌ಡರಿಗೆ ಸಹಕಾರ ನೀಡುವರು. 
8. ಸರ್ಕಾರದ ಒಂದು ಭಾಗವಾಗಿ ಅಥವಾ ಸಲಹೆಗಳನ್ನು ಪಡೆಯಲು ರಚಿತವಾದ 2 ಮತ್ತು ಹೆಚ್ಚು ವ್ಯಾಪ್ತಿಗಳನ್ನೊಳಗೊಂಡ 
ಮಂಡಳಿ, ಪರಿಷತ್ತು ಸಮಿತಿ ಮತ್ತು ಇತರೆ ಅಂಗಗಳು ಮತ್ತು ಅವುಗಳ ಸಭೆಗಳು ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತವಾಗಿದೆಯೆ 
ಅಥವಾ ಈ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತಿದೆಯೆ ಎಂಬ ಬಗ್ಗೆ ವಿವರಣೆ. 
- ಯಾವುದೂ ಇರುವುದಿಲ್ಲ - 
9. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗದವರ ನಿರ್ದೇಶಿಕೆ 


















































ಕ್ರಮ ಹೆಸರು ಮತ್ತು ಹುದ್ದೆ ಶ್ರೀ / ಶ್ರೀಮತಿ ಕಛೇರಿ ವಿಳಾಸ ದೂರವಾಣಿ 
ಸಂಖ್ಯೆ ಸಂಖ್ಯೆ 
(ಕಛೇರಿ) 
1 ಜಿ.ಆರ್‌. ಚಂದ್ರಶೇಖರಪ್ಪ , ಕಾರ್ರಪಾಲಕ ಇಂಜಿನಿಯರ್‌ | ಲೋಇ ವಿಭಾಗ, ಶಿವಮೊಗ್ಗ 274942 
2 ಡಿ.ಎಸ್‌. ನಾಗರಾಜ್‌, ತಾಂತ್ರಿಕ ಸಹಾಯಕರು ಲೋಇ ವಿಭಾಗ, ಶಿವಮೊಗ್ಗ 274942 
3 ಪಿ.ಹೆಚ್‌. ಫಜಲುಲ್ತಾ, ಸಹಾಯಕ ಇಂಜಿನಿಯರ್‌ ಲೋ ವಿಭಾಗ, ಶಿವಮೊಗ್ಗ 274942 
4 ಜೆ.ಎ. ಜಯಪ್ರಕಾಶ್‌, ಸಹಾಯಕ ಇಂಜಿನಿಯರ್‌ ಲೋಇ ವಿಭಾಗ, ಶಿವಮೊಗ್ಗ 274942 
5 ಎಂ.ಆರ್‌. ಮೂರ್ತಿ, ಕಿರಿಯ ಇಂಜಿನಿಯರ್‌ ಲೋಇ ವಿಭಾಗ, ಶಿವಮೊಗ್ಗ 274942 
6 ಜೆ. ಶ್ರೀಪಾದ್‌, ಕಿರಿಯ ಇಂಜಿನಿಯರ್‌ ಲೋಇ ವಿಭಾಗ, ಶಿವಮೊಗ್ಗ 272319 
7 ಲತಾಮಂಜರಿ, ಕಿರಿಯ ಇಂಜಿನಿಯರ್‌ ಲೋಇ ವಿಭಾಗ, ಶಿವಮೊಗ್ಗ 274942 
8 ವೇದಾವತಿ, ಅಧೀಕ್ಷಕರು ಲೋಇ ವಿಭಾಗ, ಶಿವಮೊಗ್ಗ 274942 
9 ವಿಕ್ಟೋರಿಯಾ ಮೇರಿ, ಪ್ರ.ದ.ಸ. ಲೋಇ ವಿಭಾಗ, ಶಿವಮೊಗ್ಗ 274942 
10 ಎಂ.ಎಸ್‌. ಆನಂದ್‌, ದ್ವಿ.ದ.ಸ. ಲೋಇ ವಿಭಾಗ, ಶಿವಮೊಗ್ಗ 274942 
11 ಹೆಚ್‌.ಆರ್‌. ಕುಮಾರ್‌, ದ್ವಿದ.ಸ. ಲೋಇ ವಿಭಾಗ, ಶಿವಮೊಗ್ಗ 274942 
12 ಕೆ.ಆರ್‌. ನಾಗೇಶ್‌, ದ್ವಿ.ದ.ಸ. ಲೋಇ ವಿಭಾಗ, ಶಿವಮೊಗ್ಗ 274942 
13 ಸಿ.ಆರ್‌. ರಾಜ್‌ಕುಮಾರ್‌, ದ್ವಿ.ದ.ಸ. ಲೋಇ ವಿಭಾಗ, ಶಿವಮೊಗ್ಗ 274942 
14 |ಪಿ. ಮಾಲತಿ, ಟ್ಲೆಪಿಸ್ಟ್‌ ಲೋಇ ವಿಭಾಗ, ಶಿವಮೊಗ್ಗ 274942 









































































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೯೭ 
ಕ್ರಮ ಹೆಸರು ಮತ್ತು ಹುದ್ದೆ ಶ್ರೀ / ಶ್ರೀಮತಿ ಕಛೇರಿ ವಿಳಾಸ ದೂರವಾಣಿ 
ಸಂಖ್ಯೆ ಸಂಖ್ಯೆ 

(ಕಛೇರಿ) 
15 ವಿ. ರಾಜೇಶ್ವರಿ, ಟೈಪಿಸ್ಟ್‌ ಲೋಇ ವಿಭಾಗ, ಶಿವಮೊಗ್ಗ 274942 
16 ಖತೀಜ, ಡಿ ದರ್ಜೆ ಲೋ ವಿಭಾಗ, ಶಿವಮೊಗ್ಗ 274942 
17 ಹೆಚ್‌.ಎಸ್‌. ಗಂಗಮ್ಮ ಡಿ ದರ್ಜೆ ಲೋ ವಿಭಾಗ, ಶಿವಮೊಗ್ಗ 274942 
18 ನಾರಾಯಣಪು ಲೆಕ್ಕಪರಿಶೋಧನಾಧಿಕಾರಿ ಲೋ ವಿಭಾಗ, ಶಿವಮೊಗ್ಗ 274942 
19 ರವಿಸುತ, ದ್ವಿದ.ಲೆ.ಸ. ಲೋಇ ವಿಭಾಗ, ಶಿವಮೊಗ್ಗ 274942 
20 ಜಿ.ಟಿ. ಬಸವರಾಜಪ್ಪ ಪ್ರ.ದ.ಲೆ.ಸ. ಲೋಇ ವಿಭಾಗ, ಶಿವಮೊಗ್ಗ 274942 
21 ಎನ್‌.ವಿ. ಜಗದೀಶ್‌, ಪ್ರ.ದ.ಲೆ.ಸ. ಲೋಇ ವಿಭಾಗ, ಶಿವಮೊಗ್ಗ 274942 
22 ಸಿ. ನಾಗರಾಜ, ಪ_.ದ.ಲೆ.ಸ. ಲೋಇ ವಿಭಾಗ, ಶಿವಮೊಗ್ಗ 274942 
23 ಎಸ್‌. ವಸಂತ್‌, ದ್ವಿದ.ಉ.ಪಾಲಕರು ಲೋಇ. ವಿಭಾಗ, ಶಿವಮೊಗ್ಗ 274942 
24 ಗೌಸ್‌ಪೀರ್‌ ಚಾಲಕ ಲೋಇ ವಿಭಾಗ, ಶಿವಮೊಗ್ಗ 274942 
ನಿಯೋಜನೆ ಮೇಲಿನ ಸಿಬ್ಬಂದಿ 
ಕ್ರಮ ಹೆಸರು ಮತ್ತು ಹುದ್ದೆ ಶ್ರೀ / ಶ್ರೀಮತಿ ಕಛೇರಿ ವಿಳಾಸ ದೂರವಾಣಿ 
ಸಂಖ್ಯೆ ಸಂಖ್ಯೆ 
(ಕಛೇರಿ) 

1 ಜರೀನಾ ಬೇಗಂ ಉರುಫ್‌ ಜಯಂತಿ, ದ್ವಿ.ದ.ಸ. ಲೋಇ ವಿಭಾಗ, ಶಿವಮೊಗ್ಗ 274942 

2 ಎ.ಎಂ. ಲೋಕೇಶ್‌ರಾವ್‌, ಕ್ಷೀನರ್‌ ಲೋ ವಿಭಾಗ, ಶಿವಮೊಗ್ಗ 274942 

3 ಎಂ.ಶ್ರೀನಿವಾಸ್‌ ಡಿ ದರ್ಜೆ ಲೋಇ ವಿಭಾಗ, ಶಿವಮೊಗ್ಗ |274942 

4 ಗಂಗಯ, ಡಿ ದರ್ಜೆ ಲೋ ವಿಭಾಗ, ಶಿವಮೊಗ್ಗ 274942 
10. ನಿಯಮಾನುಸಾರ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪಡೆಯುತ್ತಿರುವ ಮಾಸಿಕ ವೇತನ ವಿವರಗಳು 

ಕ್ರಮ ಹೆಸರು ಮತ್ತು ಹುದ್ದೆ ವೇತನ ಶ್ರೇಣಿ ಮೂಲ ವೇತನ 
ಸಂಖ್ಯೆ ಶ್ರೀ : ಶ್ರೀಮತಿ 

1 ಜಿ.ಆರ್‌. ಚ೦ದ್ರಶೇಖರಪ, ಕಾರ್ನಪಾಲಕ ಇಂಜಿನಿಯರ್‌ 18150-26925 26925 

2 ಡಿ.ಎಸ್‌. ನಾಗರಾಜ್‌, ತಾಂತ್ರಿಕ ಸಹಾಯಕರು 14050-25050 25650 

3 ಪಿ.ಹೆಚ್‌. ಫಜಲುಲ್ಲಾ, ಸಹಾಯಕ ಇಂಜಿನಿಯರ್‌ 14050-25050 24450 

4 ಜೆ.ಎ. ಜಯಪ್ರಕಾಶ್‌, ಸಹಾಯಕ ಇಂಜಿನಿಯರ್‌ 11400-21600 18600 

5 ಎಂ.ಆರ್‌.ಮೂರ್ತಿ, ಕಿರಿಯ ಇಂಜಿನಿಯರ್‌ 8825-16000 13000 

6 ಜೆ. ಶ್ರೀಪಾದ್‌, ಕಿರಿಯ ಇಂಜಿನಿಯರ್‌ 8825-16000 11700 

7 ಲತಾಮಂಜರಿ, ಕಿರಿಯ ಇಂಜಿನಿಯರ್‌ 8825-16000 9500 

8 ವೇದಾವತಿ, ಅಧೀಕ್ಷಕರು 10000-18150 14400 

9 ವಿಕೋರಿಯಾ ಮೇರಿ, ಪ್ರ.ದ.ಸ. 8825-16000 11100 

10 ಎಂ.ಎಸ್‌. ಆನಂದ್‌, ದ್ವಿ.ದ.ಸ. 6800-13000 9050 

1] ಹೆಚ್‌.ಆರ್‌. ಕುಮಾರ್‌, ದ್ವಿದ.ಸ. 6250-12000 7625 

12 ಕೆ.ಆರ್‌. ನಾಗೇಶ್‌, ದ್ವಿದ.ಸ. 5800-10500 7100 

13 ಸಿ.ಆರ್‌. ರಾಜ್‌ಕುಮಾರ್‌, ದ್ವಿ.ದ.ಸ. 7275-13350 10000 

14 ಪಿ. ಮಾಲತಿ, ಟೈಪಿಸ್ಟ್‌ 7275-13350 9275 

15 ವಿ. ರಾಜೇಶ್ವರಿ, ಟೈಪಿಸ್ಟ್‌ 6800-13000 9050 

16 ಗೌಸ್‌ಫೀರ್‌, ಚಾಲಕ 5800-10500 9600 

17 ಖತೀಜ, ಡಿ ದರ್ಜೆ 5200-8200 6375 

18 ಹೆಚ್‌.ಎಸ್‌. ಗಂಗಮ್ಮ ಡಿ ದರ್ಜೆ 5200-8200 7625 




















೨೧೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 



































ಕ್ರಮ ಹೆಸರು ಮತ್ತು ಹುದ್ದೆ ವೇತನ ಶ್ರೇಣಿ ಮೂಲ ವೇತನ 
ಸಂಖ್ಯೆ ಶ್ರೀ : ಶ್ರೀಮತಿ 

19 ನಾರಾಯಣಪ್ಪ ಲೆಕ್ಟಪರಿಶೋಧನಾಧಿಕಾರಿ 11400-21600 18150 
20 ರವಿಸುತ, ದ್ರಿ.ದ.ಲೆ.ಸ. 5800-10500 9500 
21 ಜಿ.ಟಿ. ಬಸವರಾಜಪ್ಪ ಪ್ರ.ದ.ಲೆ.ಸ. 7275-13350 9750 
22 ಎನ್‌.ವಿ. ಜಗದೀಶ್‌, ಪ್ರ.ದ.ಲೆ.ಸ. 7275-13350 8825 
23 ಸಿ. ನಾಗರಾಜ, ಪ್ರ.ದ.ಲೆ.ಸ. 7275-13350 8000 
24 ಎಸ್‌. ವಸಂತ್‌, ದ್ರಿ ದ.ಉ. ಪಾಲಕರು 6250-12000 12000 
ನಿಯೋಜನೆಯ ಮೇಲೆ ಅರುವ ನೌಕರರು 

1 ಜರೀನಾ ಬೇಗಂ ಉರುಫ್‌ ಜಯಂತಿ, ದ್ವಿ.ದ.ಸ. 6800-13000 8200 
2 ಎ.ಎಂ. ಲೋಕೇಶ್‌ರಾವ್‌, ಕ್ಷೀನರ್‌ 5200-8200 7625 
3 ಎಂ. ಶ್ರೀನಿವಾಸ್‌, ಡಿ ದರ್ಜೆ 4800-7275 5300 
4 ಗಂಗಯ 4800-7275 6900 

















1. 2008-09ನೇ ಸಾಲಿನ ಆಯವ್ಯಯದಲ್ಲಿ ಲೋಇ ವಿವಿಧ ಯೋಜನಾವಾರು ವಿವಿಧ ಲೆಕ್ಕಶೀರ್ಷಿಕೆಯಡಿಯಲ್ಲಿ ನಿಗದಿಪಡಿಸಲಾದ 
ಅನುದಾನದ ವಿವರಗಳು. 

2008-09ನೇ ಸಾಲಿನಲ್ಲಿ ಶಿವಮೊಗ್ಗ ಲೋಇ ವಿಭಾಗಕ್ಕೆ ಆಯವ್ಯಯ ಕಟ್ಟಡ ಕಾಮಗಾರಿಗಳಿಗೆ ಒದಗಿಸಲಾದ ಅನುದಾನದ 
ವಿವರ 






















































































ಕ್ರಮ ಲೆಕ್ಕಶೀರ್ಷಿಕೆ 2008-09ರ ಅನುದಾನ (ರೂ.ಲಕ್ಷಗಳಲ್ಲಿ) 
ಸಂಖ್ಯೆ 

1 4059 ನ್ಯಾಯಾಂಗ ಆಡಳಿತ (ಕೇಂದ್ರ ಪುರಸ್ತತ ಯೋಜನೆ) 181.64 
2 4059 ನ್ನಾಯಾಂಗ ಆಡಳಿತ (ರಾಜ್ಯವಲಯ ಯೋಜನೆ) 77.62 
3 4059 ಮಿನಿ ವಿಧಾನಸೌಧ 60.63 
4 4059 ನ್ಯಾಯಾಲಯ ಕಟ್ಟಡ 33.00 
5 4059 ಕಾರಾಗೃಹ ದ 

6 4059 ಲೋಕೋಪಯೋಗಿ 791.69 
7 4059 ಅಗ್ತಿಶಾಮಕ ಮತ್ತು ರಕ್ಷಣೆ 98.78 
8 4059 ಜಿಲ್ಲಾಡಳಿತ 373.50 
9 4059 ಅಬಕಾರಿ — 

10 4059 ವಾಣಿಜ್ನ ತೆರಿಗೆ 162.30 
11 4059 ಕಾಲೇಜು ಶಿಕ್ಷಣ 459.00 
ಗ 4059 ಪ್ರೌಢ ಶಿಕ್ಷಣ 675.00 
13 4059 ತಾಂತ್ರಿಕ ಶಿಕ್ಷಣ 322.50 
14 4059 ಇತರೆ 796.15 
15 4059 ಆರ್‌.ಟಿ.ಓ. 180.73 
16 4216 ನ್ಯಾಯಾಂಗ ಆಡಳಿತ (ಕೇಂದ್ರ ಪುರಸ್ತತ ಯೋಜನೆ) 10.66 
17 4216 ಇತರೆ 411.52 
18 4216 ಅಗ್ನಿಶಾಮಕ ಮತ್ತು ನಿಯಂತ್ರಣ 90.00 
19 4216 ನ್ಯಾಯಾಲಯ ಕಟ್ಟಡ (ರಾಜ್ಯ ಪುರಸ್ಮತ) 165.00 
20 |4202 ಉನ್ನತ ಶಿಕ್ಷಣ 259.98 
21 4202 ಪದವಿಪೂರ್ವ ಕಾಲೇಜು ಶಿಕ್ಷಣ 128.05 
22 4202 ತಾಂತ್ರಿಕ ಶಿಕ್ಷಣ 28.04 
23 2216 ಇತರೆ 119.26 








ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೧೯೯ 











ಕ್ರಮ ಲೆಕ್ಕಶೀರ್ಷಿಕೆ 2008-09ರ ಅನುದಾನ (ರೂ.ಲಕ್ಷಗಳಲ್ಲಿ) 
ಸಂಖ್ಯೆ 

24 2216 12ನೇ ಹಣಕಾಸು 

25 2059 ಯೋಜನೆ 235.00 

26 2059 12ನೇ ಹಣಕಾಸು 27.38 














2008-09ನೇ ಸಾಲಿನಲ್ಲಿ ಶಿವಮೊಗ್ಗ ಲೋಇ ವಿಭಾಗಕ್ಕೆ ಆಯವ್ಯಯ ರಸ್ತೆ ಮತ್ತು ಸೇತುವೆ ಕಾಮಗಾರಿಗಳಿಗೆ ಒದಗಿಸಲಾದ 
ಅನುದಾನದ ವಿವರ . 















































1 ಇತರೆ ರಸ್ತೆ ನಿರ್ಮಾಣ ಹಾಗೂ ಡಾಂಬರೀಕರಣ 8708.54 
2 5054 ಸೇತುವೆಗಳ ನಿರ್ಮಾಣ 490.41 
3 5054 ಇತರೆ ರಸ್ತೆ ನಿರ್ಮಾಣ ದ 

4 5054 ಕೇಂದ್ರ ರಸೆನಿಧಿ 1400.80 
5 |ವಿಶೇಷ ಘಟಕ ಯೋಜನೆ (ರಸ) 181.13 
6 ವಿಶೇಷ ಘಟಕ ಯೋಜನೆ (ಸೇತುವೆ) 7.00 

7 /ಗಿರಿಜನ ಉಪಯೋಜನೆ (ರಸ) 25.00 
8 5054 ನಬಾರ್ಡ್‌ ಯೋಜನೆ (ಸೇತುವೆ) 50.00 
9 [5054 ನಬಾರ್ಡ್‌ ಯೋಜನೆ (ರಸ್ತೆ) 1828.35 
10 3054 ಯೋಜನೆ 1354.16 
11 3054 12ನೇ ಹಣಕಾಸು 525.19 





12. ಸಹಾಯಧನ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ವಿಧಾನ ಅದಕ್ಕಾಗಿ ನಿಗದಿಗೊಳಿಸಲಾದ ಮೊತ್ತ ಮತ್ತು ಫಲಾನುಭವಿಗಳ 
ವಿವರ. 
- ಯಾವುದೂ ಇರುವುದಿಲ್ಲ - 
13. ರಿಯಾಯಿತಿಗಳನ್ನು ಪಡೆದವರ : ಅಧಿಕಾರ ಪತ್ರಗಳನ್ನು ಮಂಜೂರು ಮಾಡಿದ ಬಗ್ಗೆ ವಿವರಗಳು . 
-ಯಾವುದುಣ ಇರುವುದಿಲ್ಲ- 
14. ವಿದ್ಯುನ್ಮಾನ ವ್ಯವಸ್ಥೆಯಲ್ಲಿ ಲಭ್ಯವಿರುವ ಮಾಹಿತಿಗಳ ವಿವರ. 
Web site No.eesmg@kpwd.gov.in. 
15. ಸಾರ್ವಜನಿಕ ಉಪಯೋಗಕ್ಕಾಗಿ ಪುಸ್ತ'ಕ ಭಂಡಾರ ಅಥವಾ ವಾಚನಾಲಯವನ್ನು ನಿರ್ವಹಿಸುತ್ತಿದ್ದ ಲ್ಲಿ ಸಾರ್ವಜನಿಕರಿಗೆ ಮಾಹಿತಿ 
ಪಡೆಯು ಅಲ್ಲಿ ದೊರೆಯುವ ಸೌಲಭ್ಯಗಳು ಮತ್ತು ಕೆಲಸದ ಅವಧಿಯ ವಿವರಗಳು : 
-ಯಾವುದುಣ ಇರುವುದಿಲ್ಲ- 
16. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ಹುದ್ದೆ ಇತ್ಯಾದಿ ವಿವರಗಳು : 
ಮಾಹಿತಿಹಕ್ಕು ಅಧಿನಿಯಮ 2005 (ಕೇಂದ್ರ ಅಧಿನಿಯಮ ಸಂ.22)ರ ಸೆಕ್ಷನ್‌ 5(1).5(2)ರ ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಲೋ.ಇ.ಗೆ ಸಂಬಂಧಿಸಿದ ವಿಭಾಗ ಕಛೇರಿಯ ಕೆಳಕಂಡ ಅಧಿಕಾರಿಗಳನ್ನು ಸಹಾಯಕ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದು ನೇಮಾತಿ ಮಾಡಲಾಗಿದೆ . 
1) ಕಾರ್ಯಪಾಲಕ ಇಂಜಿನಿಯರ್‌, ಶಿವಮೊಗ್ಗ ವಿಭಾಗ ಸಾರ್ವಜನಿಕ ಮಾಹಿತಿ ಅಧಿಕಾರಿ. 
2) ಡಿ.ಎಸ್‌. ನಾಗರಾಜ್‌, ತಾಂತ್ರಿಕ ಸಹಾಯಕರು, ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ. 
17. ನಿಗದಿಗೊಳಿಸಲಾಗುವ ಇತರೆ ಮಾಹಿತಿಗಳು :- 
ಸರ್ಕಾರವು ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮಗಳನ್ನು ರಚಿಸಿದ ನಂತರ ಅದರಲ್ಲಿ ಬೇರೆ ಯಾವುದಾದರೂ 
ಮಾಹಿತಿಗಳನ್ನು ನಿಗದಿಗೊಳಿಸಿದಲ್ಲಿ ಅದನ್ನು ಅಳವಡಿಸಲಾಗುವುದು. 
ಜಿ.ಆರ್‌. ಚಂದ್ರಶೇಖರಪ್ಪ 
ಕಾರ್ಯಪಾಲಕ ಅಭಿಯಂತರು, 
ಪಿ.ಆರ್‌.459 ಲೋ ಬಂ ಮತ್ತು ಒ ಜ ಸಾ ಇಲಾಖೆ, 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 





೨೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





OFFICE OF THE 10™ A.C.M.M. COURT, BANGALORE 
DRAFT NOTIFICATION DATED:20" MARCH, 2009 
It is hereby to the general public that the following unclaimed vehicles are in the custody of 


Mahadevapura Police Station, Bangalore. which are seized under various C.Miss Cases. 





















































Sl. C.Miss No. and P.F. Type of Vehicles Registration No. Chasis No. & 
No. No. Engine No.of Vehicle 
1. 559/07 Bajaj} Super Scooter, Blue | No.CAP-4091 
PF No.141/07 Colour Eng No.053206701 
2. 560/07 TVS Victor Silver Colour KA-03-EH-9229, 
PF No.142/07 Eng No. N3303M478451 
3. 561/07 TVS Victor Silver & Blue Colour | KA-05-EW-1049, 
PF No.143/07 Eng No.0F4C51088008 
4. 562/07 Sujuki Samurai Black Colour KA-03-W-4779 
PF No.144/07 Eng No.780M144401 
5. 563/07 TVS Champ AP-09, A-6392 
PF No.148/07 Chasis No.DOO6F366403 
6. 564/07 LML Verpa Scooter KL-08-J-2261, Cha 
PF No.149/07 No.C4JD682602 
7. 565/07 Kinetic Honda KA-01-E-7080 
PF No.150/07 Eng No.201464NIEGG 
8. 584/07 Kinetic Honda Red Colour KA-03-V-8687 
PF No.154/07 Eng No.850960NIE08 
9. 585/07 TVS-50 KA-03-K-2715 
PF No.155/07 Green Colour Eng No.A303F7330048 
10. | 586/07 TVS-50 CAE-1038, 
PF No.156/07 Green Colour Eng No.113880781 
Cha No.11330781 
11. | 587/07 Suzuki Samurai Red Colour KA-03-, 1616, 
PF No.157/07 Eng No.7408M481407 
Cha No.7408F439196 
12. | 589/07 Bajaj Pulsar Black Colour KA-03-EK-4248 
PF No.158/07 Eng No. BHERDKE56307 
13. | 590/07 Premier Car White Colour CTO-8008 
PF No.159/07 
14. 598/07 Hero Honda Motor Cycle TN-31, B-5817, 
PF No161/07 Eng No.98E10684 
Chasis No.98E2F00535 














Any person's having right to claim the above vehicle shall approach the Mahadevapura Police 


Station with necessary documents with in Two months from the date of this publication any failing which 


the above vehicle will be confiscated to Government. 


Any claims received after the due date will no be emtertained. 


PR-464 


Inspector of Police, 


Mahadevapura Police Station, Bangalore-560048. 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ 


೨೨೦೧ 





PROCEEDINGS OF ASSISTANT COMMISSIONER OF COMMERCIAL TAXES, 
LOCAL VAT OFFICE-025, BANGALORE 


Present: Narasappa, Asst. Commissioner of Commercial Taxes. 


Subject: Loss of "0" Form in case of M/s Westfalia Separator India Pvt Ltd., #7B, Bommasandra 


Industrial Area, Hebbagodi, Bangalore-560100. 


Read: Letter Dated: 19.02.2009 of M/s Westfalia Separator India Pvt Ltd., Bangalore. 


Preamble: 


M/s Westfalia Separator India Pvt Ltd., Bangalore-560099 is a registered dealer born on the files 


of this office bearing TIN 29050219932. The company in its letter cited at read above has intimated that 


the following "C" Form issued by the department have been lost in transit. 
1) TCK-R 3668588 


The company has adduced the proof for having filed the complaint to police authorities for loss of 


above "C" Form and executed Indemnity Bond in favour of the Government as laid down under Rule 12(2) 
and 12(9) of CST Act, 1956. 
In the instant case since the 'C' Forms mentioned as above, is stated to be lost in transit, the 


forms so lost is treated as invalid. Hence this order. 


ORDER NO.ACCT/LVO-025/2008-09, DATED:28™ MARCH, 2009 


In view of the circumstances explained as above, the following "ಲಿ" form are treated as invalid with 


immediate effect. 


C Forms No. 
1) TCK-R 3668588 


Date of 156506 
18.09.2008 


Assistant Commissioner of Commercial Taxes, 


L.V.0-025, Bangalore. 


STATEMENT SHOWING LOSS OF "0" FORMS IN THE FOLLOWING CASES IN THE OFFICE OF 
THE A.C.C.T, L.V.0.-025, BANGALORE 



































Sl. Number Name and address of | Registration | The address | Date of Whether Remarks 
No. | (Including the dealer to whom Certificate of the dealer | issue of Lost/ 
Code No.) of | declaration No.of the to whom the | Form/s by Stolen 
declaration Forms/is/are issued dealer under | declaration the dealer destroyed 
Forms Lost by the department CST Act, is/are sent 
destroyed with date of C form 1956 
or stolen issue 
1. | TCK-R M/s Westfalia | TIN- M/s GEA | 18.09.2008 Lost Value 
3668588 Separator India Pvt | 29050219932 | Ecoflex Rs.26,28,763-00 
Ltd., # 7B, Private 
Bommasandra Limited-A/7, 
Industrial Area, Sector-10, 
Hebbagodi, Bangalore- Noida- 
560099 201301 
Assistant Commissioner of Commercial Taxes, 
PR-301 L.V.0-025, Bangalore. 





ಪಿ೨ಿಲ೨ಿ ಕರ್ನಾಟಕ ರಾಜ್ಯಪತ್ರ ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





POLICE DEPARTMENT 
PROCEEDINGS OF THE COMMISSIONER OF POLICE BANGALORE CITY 
Sub: Controlling of places of public amusements. 
Preamble: 

Whereas, a large number of theatres, multiplexes and video theatres exhibiting cinematographic 
films admitting members of the public for consideration are functioning within the limits of 
Commissionerate of Police, Bangalore City. 

2. Whereas, the theatres and multiplexes exhibiting cinematograph films to which members of the 
public are admitted for a consideration are included in the definition of Places of Public Amusements as 
defined in Sub Section 14 of Section 2 of The Karnataka Police Act, 1963, and the Commissionerate of 
Police, Bangalore City has not insisted so far, that these places of public amusement being run in the 
form of theatres and multiplexes should obtain a licence under the Karnataka Licencing and Controlling of 
Places of Public Amusements (Bangalore City) Order, 2002, as these theatres and multiplexes exhibiting 
cinematographic films are obtaining licences under the Cinemotograph Act, 1952 and the rules made 
thereunder and The Karnataka Cinemas (Regulation) Act, 1964 and the Commissioner of Police, 
Bangalore City is vested with the responsibility of maintaining law and order in the limits of the 
Commissionerate of Police, Bangalore City. 

3. Whereas it is observed that different theatres and multiplexes exhibiting cinematograph films 
are following different times for exhibition of films and that there is no uniformity in the timings of the film 
shows and many of the cinema theatres and multiplexes situated in the limits of Commissionerate of 
Police, Bangalore City are exhibiting films up to 1.30 A.M., and the Karnataka Cinemas (Regulation) Act, 
1964 Rule 41-A provides that cinematograph shows shall not commence before 10 A.M. and after 10 
P.M. The observance of different timings for cinematograph shows by different theatres and multiplexes 
and in many cases, conducting the cinematograph shows up to 1.30 A.M. has given scope for incidents 
having a bearing on public order and also has given scope for problems in regulation of traffic, prevention 
of untoward incidents, prevention of crime and also has given scope for serious problems in effectively 
policing the city and ensuring smooth and fe flow of traffic. Therefore, in view of the need for preservation 
of public order and prevention of crime, it is necessary to prescribe uniform timings for exhibition of 
cinematograph shows in respect of the theatres and multiplexes situated in the limits of Commissionerate 
of Police, Bangalore City. This matter has been discussed in detail with the representatives of the 
Karnataka Film Chamber of Commerce at a meeting held in Vidhana Soudha under the Chairmanship of 
the Hon. Home Minister on 19.05.2009. After detailed deliberations, the Government were pleased to 
prescribed that all cinematograph shows shall start everyday, not before 10 A.M. and shall close not later 
than 11 P.M. 

4. Therefore, it is necessary to control the period during which the theatres and multiplexes will 
exhibit cinematograph film shows, in the interest of preservation of public order prevention of untoward 
incidents, prevention of crime and smooth and safe traffic. 

Hence the following order. 

Order No. MAG(1)/AM/2/2009-10, Dated:21° May, 2009 

| Shankar Bidari, Commissioner of Police, Bangalore City, in exercise of powers vested with me 
under section 31, Sub Section 1 of the Karnataka Police Act, 1963 hereby order that, all the theatres and 
multiplexes situated in the limits of the Commissionerate of Police, Bangalore City, will exhibit 
cinematograph film shows between 10 AM. and 11 P.M. everyday. The theatres and multiplexes 
exhibiting cinematograph film shows are at liberty to adjust their show timings within the permitted period 
i.e., from 10 A.M.to 11 P.M. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೦೩ 





2. This order will be applicable to all theatres and multiplexes exhibiting cinematograph film shows 
within the limits of the Commissionerate of Police, Bangalore City. 
3. Any person owning or having any interest in running of any theatre or multiplex, violating this 
order, will be liable for prosecution and penalty u/s 103 of The Karnataka Police Act, 1963. 
4. This Order will be effective from the date of publication in the Official Gazette. 
5. This Order is issued with the previous sanction of the Government of Karnataka. 
Given under my signature and seal this day, the 21° May, 2009. 
SHANKAR BIDARI 
PR-457 Commissioner of Police, Bangalore City. 
ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಬೆಂಗಳೂರು (ಉತ್ತರ), ಯಶವಂತಪುರ ಬೆಂಗಳೂರು-22, 
ಇವರ ಕಛೇರಿ ನಡವಳಿ 
ಪಸ್ಥಿತರು: ಶ್ರೀ ಅಶ್ಲಾಕ್‌ ಅಹಮದ್‌, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, 
ಬೆ೦ಗಳೂರು (ಉತ್ತರ). 
ವಿಷಯ: ವಾಹನ ಸಂಖ್ಯೆ: ಕೆಎ-04-ಎಂಎಫ್‌-2081 (ಮೋ.ಕಾರ್‌)ರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಮಾಲೀಕರ ಅರ್ಜಿ ದಿನಾಂಕ:18.04.2009. 
2) ಮೋ.ವಾ.ನಿ. ರವರ ವರದಿ ದಿನಾಂಕ:25.04.2009. 


ಲ 


ಪ್ರಸ್ತಾವನೆ: 

ವಾಹನ ಸಂಖ್ಯೆ: ಕೆಎ-04-ಎಂಎಫ್‌-2081 (ಲ.ಮೋ.ವಾ)ರ ಮಾಲೀಕರಾದ ಶ್ರೀ ಮೊಹಮ್ಮದ್‌ ಸಿದ್ಧಿಕ್‌, ನಂ.195, 
6ನೇ ಮೇನ್‌, ಟೆಲಿಕಾಂ ಲೇಔಟ್‌, ಅಶ್ವಥ್‌ ನಗರ, ಬೆಂಗಳೂರು ರವರು ದಿನಾಂಕ:15.05.2008 ರಂದು ಈ ಕಛೇರಿಗೆ ಅರ್ಜಿ 
ಸಲ್ಲಿಸಿ ವಾಹನವು ಅಪಘಾತಗೊಳಗಾಗಿದ್ದು, ಸಂಪೂರ್ಣವಾಗಿ ಜಖಂಗೊಂಡಿದ್ದು, ದುರಸ್ತಿ ಮಾಡಲಾರದ 
ಸ್ಥಿತಿಯಲ್ಲಿರುವುದರಿಂದ ನೋಂದಣಿಯನ್ನು ರದ್ದುಪಡಿಸಲು ಅನುಮತಿ ಕೋರಿರುತ್ತಾರೆ. ಈ ಕಛೇರಿಯ ಮೋಟಾರು ವಾಹನ 
ನಿರೀಕ್ಷಕರು ವಾಹನವನ್ನು ಪರೀಕ್ಷಿಸಿ ದಿನಾಂಕ:25.04.2009 ರಂದು ವರದಿ ಸಲ್ಲಿಸಿದ್ದು, ವಾಹನವು ಅಪಘಾತಗೊಳಗಾಗಿದ್ದು, 
ಸಂಪೂರ್ಣವಾಗಿ ಜಖಂಗೊಂಡಿದ್ದು, ದುರಸ್ತಿ ಮಾಡಲಾಗದ ಸ್ಥಿತಿಯಲ್ಲಿದ್ದು, ರಸ್ತೆಯಲ್ಲಿ ಓಡಾಡಲು ಯೋಗ್ಯವಾಗಿಲ್ಲದ ಕಾರಣ 
ವಾಹನದ ನೋಂದಣಿಯನ್ನು ರದ್ದುಪಡಿಸಬಹುದು ಎಂದು ಶಿಫಾರಸ್ಸು ಮಾಡಿರುತ್ತಾರೆ. ವಾಹನದ ತೆರಿಗೆಯು 
ಜೀವಾವಧಿವರೆಗೆ ಪಾವತಿಯಾಗಿರುತ್ತದೆ. ಈ ಮೇಲ್ಕಂಡ ಕಾರಣಗಳಿಂದ ಮೋಟಾರು ವಾಹನ ಸಂಖ್ಯೆ ಕೆಎ-04-ಎಂಎಫ್‌- 
2081 (ಲ.ಮೋ.ವಾ) ರ ನೋಂದಣಿಯನ್ನು ರದ್ದುಮಾಡಿ ಈ ಕೆಳಗಿನಂತೆ ಆದೇಶಿಸಿರುತ್ತೇನೆ. 

ಆದೇಶ ಸಂಖ್ಯೆ: ಪ್ರಾ.ಸಾ.ಅ./ಬೆಂ(ಉ)/ ಕೆಎ-04-ಎಂಎಫ್‌-2081/09-10, ದಿನಾಂಕ:30ನೇ ಏಪ್ರಿಲ್‌, 2009 

ಕೇಂದ್ರ ಮೋಟಾರು ವಾಹನ ಕಾಯ್ದೆ 1988ರ ವಿಧಿ 55(2)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಅಶ್ಲಾಕ್‌ ಅಹಮದ್‌ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರಿ ಆದ ನಾನು, ಮೇಲ್ಕಂಡ 
ಕಾರಣಗಳಿಂದಾಗಿ, ಮೋಟಾರು ವಾಹನ ಸಂಖ್ಯೆ: ಕೆಎ-04-ಎಂಎಫ್‌-2081 (ಲ.ಮೋ.ವಾ)ರ ಮೇಲೆ ಏನಾದರೂ ತೆರಿಗೆ, 
ಆಡಿಟ್‌ ಇಲಾಖಾ ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದರೆ ಅದನ್ನು ವಾಹನದ ಮಾಲೀಕರೇ ಕಟ್ಟಬೇಕೆಂಬ 
ನಿಬಂಧನೆಯೊಂದಿಗೆ ಸದರಿ ವಾಹನದ ನೋಂದಣಿಯನ್ನು ರದ್ದು ಮಾಡಿರುತ್ತೇನೆ. 

ವಾಹನದ ವಿವರಗಳು 















































1. | ಮೋಟಾರು ವಾಹನ ಸಂಖ್ಯೆ ಕೆಎ-04-ಎಂಎಫ್‌-2081 

2. | ವಾಹನದ ನೋಂದಣಿ ದಿನಾಂಕ 06.05.2008 

3. | ವಾಹನದ ತಯಾರಕನ ಹೆಸರು Mahindra Renault Pvt. Ltd., 

4. | ವಾಹನದ ಮಾದರಿ Saloon 

5. | ವಾಹನ ತಯಾರಿಕೆ ವರ್ಷ 2008 

6. ಚಾಸೀಸ್‌ ಸಂಖೆ MAILSR4CB8ZD20339 

7. ಇಂಜಿನ್‌ ಸಂಖ್ಯೆ UE 39588 

8. ಅಶ್ವಶಕ್ತಿ 48.8 

9. | ಆಸನ ಸಾಮರ್ಥ್ಯ 5 in all 

10. | ಮಾಲೀಕರ ಹೆಸರು ಮತ್ತು ವಿಳಾಸ ಶ್ರೀ ಮೊಹಮ್ಮದ್‌ ಸಿದ್ದಿಕ್‌, ನಂ.195, 6ನೇ ಮೇನ್‌, ಟೆಲಿಕಾಂ 
ಲೇಔಟ್‌, ಅಶ್ವಥ್‌ ನಗರ, ಬೆ೦ಗಳೂರು. 

ಅಶ್ಭಾಕ್‌ ಅಹಮದ್‌ 


ಹಿ.ಆರ್‌.460 ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಬೆ೦ಗಳೂರು (ಉತ್ತರ). 


೨೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ಸಂಖ್ಯೆ: ಡಿಆರ್‌ಸಿ/ಎಲ್‌ಕ್ಯೂಡಿ/ಸಿಆರ್‌./2008-09, ದಿನಾಂಕ:26ನೇ ಡಿಸೆಂಬರ್‌, 2008 
ವಿಷಯ: ಕಾರ್ಯ ನಿರ್ವಹಿಸದೆ ಸ್ಥಗಿತಗೊಂಡಿರುವ ವರವಣಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, 
ವರವಣಿ, ಗೌರಿಬಿದನೂರು ತಾಲ್ಲೂಕು ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ 
ಪತ್ರಸಂಖ್ಯೆ: ಸನಿ48 ಸಮಾಪನೆ ಸಿಆರ್‌/2008-09, ದಿನಾ೦ಕ:12.12.2008. 


ವರವಣಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ವರವಣಿ, ಗೌರಿಬಿದನೂರು ತಾಲ್ಲೂಕು ಈ ಸಹಕಾರ 
ಸಂಘವು ಬೈಲಾ ಪ್ರಕಾರ ತನ್ನ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುತ್ತದೆಂದು ಕೋಲಾರ ಹಾಲು 
ಒಕ್ಕೂಟ ನಿ, ಗೌರಿಬಿದನೂರು ಶಿಬಿರದ ಉಪ ವ್ಯವಸ್ಥಾಪಕರು ವರದಿ ಮಾಡಿರುವ ಹಿನ್ನೆಲೆಯಲ್ಲಿ ಸದರಿ ಸಂಘವನ್ನು 
ಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಬೇಕೆಂದು ಉಲ್ಲೇಖಿತ ಪತ್ರದಲ್ಲಿ ಕೋರಿರುತ್ತಾರೆ. 

ಆದುದರಿಂದ ಸದರಿ ಸಂಘವನ್ನು ಮುಂದುವರಿಸಿಕೊಂಡು ಹೋದಲ್ಲಿ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ 
ಯಾವುದೇ ಪ್ರಯೋಜನವಿಲ್ಲದಿರುವುದರಿಂದ ಈ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು ಮನಗಂಡು 
ಹಾಗೂ ಸದರಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2) ಬಿ ಅನ್ವಯ 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/ 2001 ದಿನಾಂಕ:21.11.2001ರಂತೆ ನನಗೆ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಆರ್‌. ಶ್ರೀಧರ್‌, ಸಹಕಾರ ಸಂಘಗಳ ಉಪನಿಬಂಧಕರು, ಚಿಕ್ಕಬಳ್ಳಾಪುರ ಜಿಲ್ಲೆ, 
ಚಿಕ್ಕಬಳ್ಳಾಪುರ ಆದ ನಾನು ವರವಣಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ವರವಣಿ, ಗೌರಿಬಿದನೂರು ತಾಲ್ಲೂಕು 
ಈ ಸಂಘವನ್ನು ಯಣ ಸಮಾಪನೆಗೊಳಪಡಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಗೌರಿಬಿದನೂರು ತಾಲ್ಲೂಕು ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊಡಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ ಮತ್ತು 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 ತಿ೦ಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು 
ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿ ಮೊಹರಿನೊಂದಿಗೆ ದಿನಾಂಕ:26.12.2008ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌.69 ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ಸಂಖ್ಯೆ: ಡಿಆರ್‌ಸಿ/ಎಲ್‌ಕ್ಯೂಡಿ/ಸಿಆರ್‌./2008-09, ದಿನಾಂಕ:26ನೇ ಡಿಸೆಂಬರ್‌, 2008 

ವಿಷಯ: ಕಾರ್ಯ ನಿರ್ವಹಿಸದೆ ಸ್ಥಗಿತಗೊಂಡಿರುವ ದಿನ್ನೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, 
ದಿನ್ನೇನಹಳ್ಳಿ, ಗೌರಿಬಿದನೂರು ತಾಲ್ಲೂಕು ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ 
ಪತ್ರಸಂಖ್ಯೆ: ಸನಿ48 ಸಮಾಪನೆ ಸಿಆರ್‌/2008-09, ದಿನಾ೦ಕ:12.12.2008. 

ದಿನ್ನೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ದಿನ್ನೇನಹಳ್ಳಿ, ಗೌರಿಬಿದನೂರು ತಾಲ್ಲೂಕು ಈ 
ಸಹಕಾರ ಸಂಘವು ಬೈಲಾ ಪ್ರಕಾರ ತನ್ನ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುತ್ತದೆಂದು ಕೋಲಾರ 
ಹಾಲು ಒಕ್ಕೂಟ ನಿ, ಗೌರಿಬಿದನೂರು ಶಿಬಿರದ ಉಪ ವ್ಯವಸ್ಥಾಪಕರು ವರದಿ ಮಾಡಿರುವ ಹಿನ್ನೆಲೆಯಲ್ಲಿ ಸದರಿ ಸಂಘವನ್ನು 
ಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಬೇಕೆಂದು ಉಲ್ಲೇಖಿತ ಪತ್ರದಲ್ಲಿ ಕೋರಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೦೫ 





ಆದುದರಿಂದ ಸದರಿ ಸಂಘವನ್ನು ಮುಂದುವರಿಸಿಕೊಂಡು ಹೋದಲ್ಲಿ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ 
ಯಾವುದೇ ಪ್ರಯೋಜನವಿಲ್ಲದಿರುವುದರಿಂದ ಈ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು ಮನಗಂಡು 
ಹಾಗೂ ಸದರಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 
ಆದೇಶ 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2) ಬಿ ಅನ್ವಯ 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21.11.2001ರಂತೆ ನನಗೆ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಆರ್‌. ಶ್ರೀಧರ್‌, ಸಹಕಾರ ಸಂಘಗಳ ಉಪನಿಬಂಧಕರು, ಚಿಕ್ಕಬಳ್ಳಾಪುರ ಜಿಲ್ಲೆ, 
ಚಿಕ್ಕಬಳ್ಳಾಪುರ ಆದ ನಾನು ದಿನ್ನೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ದಿನ್ನೇನಹಳ್ಳಿ, ಗೌರಿಬಿದನೂರು 
ತಾಲ್ಲೂಕು ಈ ಸಂಘವನ್ನು ಯಣ ಸಮಾಪನೆಗೊಳಪಡಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಗೌರಿಬಿದನೂರು ತಾಲ್ಲೂಕು 
ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುತ್ತೇನೆ. 
ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆ 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 ತಿ೦ಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ 
ಸಲ್ಲಿಸಲು ಸೂಚಿಸಿದೆ. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿ ಮೊಹರಿನೊಂದಿಗೆ ದಿನಾಂಕ:26.12.2008ರಂದು ಹೊರಡಿಸಿದೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಹಿ.ಆರ್‌.70 ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ಸಂಖ್ಯೆ: ಡಿಆರ್‌ಸಿ/ಎಲ್‌ಕ್ಯೂಡಿ/ಸಿಆರ್‌./2008-09, ದಿನಾಂಕ:26ನೇ ಡಿಸೆಂಬರ್‌, 2008 
ವಿಷಯ: ಕಾರ್ಯ ನಿರ್ವಹಿಸದೆ ಸ್ಥಗಿತಗೊಂಡಿರುವ ಗುಟ್ಟೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, 
ಗುಟ್ಟೇನಹಳ್ಳಿ, ಗೌರಿಬಿದನೂರು ತಾಲ್ಲೂಕು ಈ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ 


ಪತ್ರಸಂಖ್ಯೆ: ಸನಿ48 ಸಮಾಪನೆ ಸಿಆರ್‌ /2008-09, ದಿನಾ೦ಕ:12.12.2008. 


ವನೆಯನ್ನು 


0 


ಗುಟ್ಟೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ, ಗುಟ್ಟೇನಹಳ್ಳಿ ಗೌರಿಬಿದನೂರು ತಾಲ್ಲೂಕು ಈ 
ಸಹಕಾರ ಸಂಘವು ಬೈಲಾ ಪ್ರಕಾರ ತನ್ನ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುತ್ತದೆಂದು ಕೋಲಾರ 
ಹಾಲು ಒಕ್ಕೂಟ ನಿ, ಗೌರಿಬಿದನೂರು ಶಿಬಿರದ ಉಪ ವ್ಯವಸ್ಥಾಪಕರು ವರದಿ ಮಾಡಿರುವ ಹಿನ್ನೆಲೆಯಲ್ಲಿ ಸದರಿ ಸಂಘವನ್ನು 
ಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಬೇಕೆಂದು ಉಲ್ಲೇಖಿತ ಪತ್ರದಲ್ಲಿ ಕೋರಿರುತ್ತಾರೆ. 

ಆದುದರಿಂದ ಸದರಿ ಸಂಘವನ್ನು ಮುಂದುವರಿಸಿಕೊಂಡು ಹೋದಲ್ಲಿ ಸದಸ್ಯರಿಗೆ ಹಾಗೂ ಸಾರ್ವಜನಿಕರಿಗೆ 
ಯಾವುದೇ ಪ್ರಯೋಜನವಿಲ್ಲದಿರುವುದರಿಂದ ಈ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು ಮನಗಂಡು 
ಹಾಗೂ ಸದರಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2) ಬಿ ಅನ್ವಯ 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21.11.2001ರಂತೆ ನನಗೆ 
ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಆರ್‌. ಶ್ರೀಧರ್‌, ಸಹಕಾರ ಸಂಘಗಳ ಉಪನಿಬಂಧಕರು, ಚಿಕ್ಕಬಳ್ಳಾಪುರ ಜಿಲ್ಲೆ, 
ಚಿಕ್ಕಬಳ್ಳಾಪುರ ಆದ ನಾನು ಗುಟ್ಟೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸ೦ಘ ನಿಯಮಿತ, ಗುಟ್ಟೇನಹಳ್ಳಿ ಗೌರಿಬಿದನೂರು 
ತಾಲ್ಲೂಕು ಈ ಸಂಘವನ್ನು ಯಣ ಸಮಾಪನೆಗೊಳಪಡಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಗೌರಿಬಿದನೂರು ತಾಲ್ಲೂಕು 
ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆ 
ಜವಾಬ್ದಾರಿಯನ್ನು ವಿಲೇವಾರಿ ಮಾಡಿ 3 ತಿ೦ಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ 
ಸಲ್ಲಿಸಲು ಸೂಚಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಈ ಕಛೇರಿ ಮೊಹರಿನೊಂದಿಗೆ ದಿನಾಂಕ:26.12.2008ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪನಿಬಂಧಕರು, 
ಹಿ.ಆರ್‌.71 ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 


ವನೆಯನ್ನು 


0 


೨೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಶಿವಮೊಗ್ಗಜಿಲ್ಲೆ, ಶಿವಮೊಗ್ಗ 
ನಂ.ಕ್ರಮಾಂಕ:ಡಿಆರ್‌ಎಸ್‌/ಎಲ್‌ಕ್ಳೂಡಿ/16/2007-08/1442, ದಿನಾಂಕ:23ನೇ ಡಿಸೆಂಬರ್‌, 2008 
ವಿಷಯ: ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಶಿವಮೊಗ್ಗ 
ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:1)) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗರವರ ಪತ್ರ 
ಸನಿ24/ಸಮಾಪನೆ/ಸಿಆರ್‌91/08-09/483/ದಿನಾ೦ಕ:30.07.2008. 
2) ಈ ಕಛೇರಿಯ ನೋಟೀಸ್‌ ಸಮಸಂಖ್ಯೆ ದಿನಾಂಕ:01.12.2008. 
3) ಸಹಕಾರ ಸಂಘಗಳ ಸಹಾಯಕ ನಿಬಂದಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗರವರ ಪತ್ರ 
ಸನಿ24/ಸಮಾಪನೆ/ಸಿಆರ್‌91/08-09/988, ದಿನಾ೦ಕ:11.12.2008. 
ಪ್ರಸ್ತಾವನೆ: 
ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಶಿವಮೊಗ್ಗ, ಶಿವಮೊಗ್ಗ 
ತಾಲ್ಲೂಕು ಈ ಸಹಕಾರ ಸಂಘವು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗರವರ 
ಆದೇಶ ಸಂಖ್ಯೆ: ಸನಿಶಿ/24/ನೊಂದಣಿ/22215/1995-96 ದಿನಾ೦ಕ:30.03.1996ರನ್ವಯ ನೊಂದಣಿಯಾಗಿದ್ದು, 
ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ಇರುತ್ತದೆ. ಹೊಂದಿರುತ್ತದೆ. ಸಂಘದಲ್ಲಿ ಲಭ್ಯವಿದ್ದ ಎಲ್ಲಾ ನಿವೇಶನಗಳನ್ನು ಪೂರ್ತಿ 
ಹಣ ಪಾವತಿಸಿದ ಸದಸ್ಯರಿಗೆ ವಿತರಿಸಿದ್ದು, ಬಡಾವಣೆಯಲ್ಲಿ ಅಭಿವೃದ್ಧಿ ಕೆಲಸ ಗಳು ಸರಿಪೂರ್ಣಗೊಂಡಿರುವುದರಿಂದ ಮತ್ತು 
ಸಂಘದಲ್ಲಿ ಹೊಸಬಡಾವಣೆ ನಿರ್ಮಾಣ ಮಾಡುವ ಕುರಿತಂತೆ ಸದಸ್ಯರು ಆಸಕ್ತಿ ತೋರುತ್ತಿಲ್ಲವಾದ್ದರಿಂದ ಸಂಘವನ್ನು 
ಸಮಾಪನೆಗೊಳಿಸಲು ದಿನಾಂಕ:25.10.2007 ರಂದು ನಡೆದ ಸಂಘದ ವಾರ್ಷಿಕ ಸರ್ವಸದಸ್ಯರ ಮಹಾಸಭೆಯಲ್ಲಿ 
ತೀರ್ಮಾನಿಸಲಾಗಿದ್ದು ಈ ಸಹಕಾರ ಸಂಘವು ನೋಂದಣಿಯಾದ ನಂತರ ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ 
ಕಾರ್ಯನಿರ್ವಹಿಸದೇ ಸ್ಥಗಿತಗೊ೦ಡ ಕಾರಣ ಮತ್ತು ಸಂಘದ ನೊಂದಣಿಯಾಗಿರುವ ಉಪನಿಯಮಗಳ 
ಉದ್ದೇಶಗಳಿಗನುಗುಣವಾಗಿ “ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿದೆಯೆಂದು, ವಾರ್ಷಿಕ ಮಹಾಸಭೆ ಹಾಗೂ ಆಡಳಿತ ಮಂಡಳಿ 
ಸಭೆ” ನಡೆಸದೆ ಇರುವ ಕಾರಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಇವರು ಶಿಫಾರಸ್ಸು ಮಾಡಿದ್ದರ 
ಮೇರೆಗೆ ಉಲ್ಲೇಖ (2)ರ ಈ ಕಛೇರಿಯಿಂದ ಸಂಘದ ನಿರ್ದೇಶಕರುಗಳಿಗೆ ಕಾರಣ ಕೇಳಿ ನೋಟೀಸು ನೀಡಲಾಗಿತ್ತು. ಉಲ್ಲೇಖ 
(3)ರಲ್ಲಿ ಸಂಘದ ನಿರ್ದೇಶಕರುಗಳಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿಯನ್ನು ಸಲ್ಲಿಸಲಾಗಿದೆ. ಸಂಘದ ನಿರ್ದೇಶಕರುಗಳು 
ನೋಟೀಸಿಗೆ ಉತ್ತರವನ್ನು ನಿಗದಿತ ಅವಧಿಯೊಳಗೆ ಸಲ್ಲಿಸಿರುವುದಿಲ್ಲ. ಆದ್ದರಿಂದ ನಿರ್ದೇಶಕರುಗಳು ಸಂಘವನ್ನು ನಡೆಸಲು 
ಆಸಕ್ತಿ ಹೊಂದಿರುವುದಿಲ್ಲವೆಂಬುದು ದೃಢಪಟ್ಟಿದೆ. ಪ್ರಯುಕ್ತ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಪರಿಗಣಿಸಿ ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)ರನ್ವಯ ಮತ್ತು ಕರ್ನಾಟಕ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/ದಿನಾಂಕ: 21.11.2001ರಲ್ಲಿ ದತ್ತವಾದ ಅಧಿಕಾರದನ್ವಯ, ಸಿ.ಎನ್‌. ದೇವರಾಜ್‌, ಸಹಕಾರ 
ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ನೌಕರರ 
ಗಹ ನಿರ್ಮಾಣ ಸಹಕಾರ ಸಂಘ ನಿ. ಶಿವಮೊಗ್ಗ ತಾಲ್ಲೂಕು' ಈ ಸಂಘವನ್ನು ಸಮಾಪನೆಗೊಳಿಸಿ ಅದೇಶಿಸಿರುತ್ತೇನೆ. ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 73ರನ್ವಯ ' ಸಮಾಪನಾಧಿಕಾರಿಯಾಗಿ ನಿರೀಕ್ಷಕರು, ಶಿವಮೊಗ್ಗ ಇವರನ್ನು ನೇಮಕ 
ಮಾಡಲಾಗಿದೆ. ಸಮಾಪನಾಧಿಕಾರಿಯವರು ಈ ಆದೇಶದ 30 ದಿನಗಳೊಳಗಾಗಿ ಸಂಘದ ಪ್ರಭಾರವನ್ನು ಪಡೆದು ನಡವಳಿಕೆ 
ನಡೆಸತಕ್ಕದ್ದು. 
ಈ ಆದೇಶವನ್ನು ಈ ದಿನ ದಿನಾಂಕ ಇಪ್ಪತ್ತಮೂರನೇ ಡಿಸೆಂಬರ್‌ 2008ರಂದು ಸ್ವಸಹಿ ಮತ್ತು ಕಛೇರಿ 
ಮೊಹರಿನೊಂದಿಗೆ ಹೊರಡಿಸಲಾಗಿದೆ. 


(|) 


ಸಿ.ಎನ್‌. ದೇವರಾಜ್‌ 
ಪಿ.ಆರ್‌.94 ಸಹಕಾರ ಸಂಘಗಳ ಉಪನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ. 
ಕರ್ನಾಟಕ ಅರಣ್ಯ ಇಲಾಖೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳವರ ಕಛೇರಿ, ಹುಲಿಯೋಜನೆ ವಿಭಾಗ, ಬಂಡೀಪುರ ಇವರ ಕಛೇರಿ ನಡವಳಿ 
ಸಂಖ್ಯೆ: ;ಎ3/ಸಿಬ್ಬಂದಿ/ಎ೦ಆರಿ ಅ.ನ/ಸಿಆರ್‌- 18/2004-05, ದಿನಾಂಕ:25ನೇ ನವೆಂಬರ್‌, 2008 
yy ನಂದೇಶ, ಮಾಸಿಕ ವೇತನ ಸಿಬ್ಬಂದಿ ಇವರು ಸರ್ಕಾರಿ ಕೆಲಸಕ್ಕೆ ದೀರ್ಫಕಾಲದವರೆಗೆ ಅನಧಿಕೃತವಾಗಿ 
ಗೈರು ಹಾಜರಾಗಿರುವ ಕಾರಣ ಇವರನ್ನು ಸರ್ಕಾರಿ ಕೆಲಸದಿಂದ ವಜಾಗೊಳಿಸುವ ಕುರಿತು. 
ಉಲ್ಲೇಖ:1)) ವಲಯ ಅರಣ್ಯಾಧಿಕಾರಿ, ಎ.ಎಂ. ಗುಡಿ ವಲಯ, ಎ.ಎಂ. ಗುಡಿ ಇವರು ಶ್ರೀ ನಂದೀಶ ಮಾಸಿಕ 
ವೇತನ ಸಿಬ್ಬಂದಿಯವರ ಅನಧಿಕೃತ ಗೈರು ಹಾಜರಿ ಬಗ್ಗೆ ದಿನಾ೦ಕ:24.04.2001, 01.10.2001 ಮತ್ತು 
22.04.2002ರಲ್ಲಿ ಜ್ಞಾಪನ ಪತ್ರ (ನೋಟೀಸನ್ಸು) ಜಾರಿ ಮಾಡಿ ವಿವರಣೆಯನ್ನು ಕೇಳಿರುವುದು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೦೭ 





2) ಶ್ರೀ ನಂದೀಶ, ಮಾಸಿಕ ವೇತನ ಸಿಬ್ಬಂದಿ ಇವರು ವಲಯ ಅರಣ್ಯಾಧಿಕಾರಿಯವರ ನೋಟೀಸಿಗೆ 
ಪ್ರತಿಯಾಗಿ ದಿನಾಂಕ:01.05.2002ರಂದು ನೀಡಿರುವ ಸಮಜಾಯಿಷಿ ಹಾಗೂ ತತ್ಸಂಬಂಧ 
ದಿನಾಂಕ:20.07.2002ರಲ್ಲಿ ಬರೆದು ಕೊಟ್ಟಿರುವ ಮುಚ್ಚಳಿಕೆ. 

3) ಈ ಕಛೇರಿ ಪತ್ರ ಸಂಖ್ಯೆ: ಎ6(ಎ)/ಸಿಬ್ಬಂದಿ/ ಜಿಎಲ್‌2181/2001-02, ದಿನಾ೦ಕ:09.10.2001, 
22.07.2002. 

4) ಈ ಕಛೇರಿ ಪತ್ರದ ಸಂಖ್ಯೆ: ಎ3/ಸಿಬ್ಬಂದಿ/ಎಂ.ಆರ್‌.ಇ./ಸಿಆರ್‌18/04-05, ದಿನಾಂಕ:24.09.2005, 
14.11.2005, 09.05.2006, 28.06.2006, 17.07.2006, 28.09.2006, 20.12.2006. 

5) ವಲಯ ಅರಣ್ಯಾಧಿಕಾರಿ, ಎ.ಎಂ.ಗುಡಿ ವಲಯ ಇವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಬಂಡೀಪುರ ಇವರಿಗೆ ಶ್ರೀ ನಂದೀಶ ಇವರ ಅನಧಿಕೃತ ಗೈರು ಹಾಜರಿ ಬಗ್ಗೆ ಸೂಕ್ತ ನಿರ್ದೇಶನ 
ಕೋರಿ ದಿನಾಂಕ:18.07.2002, 08.08.2002, 29.12.2004, 01.10.2005, 16.01.2007 ಮತ್ತು 
21.06.2008ರಲ್ಲಿ ಬರೆದ ಪತ್ರಗಳು. 

6) ವಲಯ ಅರಣ್ಯಾಧಿಕಾರಿ, ಎ.ಎಂ.ಗುಡಿ ವಲಯ ಇವರು ಬರೆದ ಪತ್ರಗಳು ಅಸ್ಪಷ್ಟ ಮತ್ತು 
ಗೊಂದಲದಿಂದ ಕೂಡಿದ ಕಾರಣ ಸ್ಪಷ್ಟ ಹಾಗೂ ಸವಿವರ ವರದಿಯನ್ನು ಸಲ್ಲಿಸಲು ಈ ಕಛೇರಿ ಪತ್ರದ 
ಸಂಖ್ಯೆ ಎ3/ಸಿಬ್ಬಂದಿ/ಎಂ.ಆರ್‌.ಇ./ ಸಿಆರ್‌18/2004-05 ದಿನಾಂಕ:24.09.2005, 14.11.2005, 
09.05.2006, 28.06.2006, 17.07.2006, 28.09.2006, 20.12.2006 ಮತ್ತು 30.04.2008. 

7) ಸರ್ಕಾರಿ ಆದೇಶ ಸಂಖ್ಯೆ: ಡಿ.ಪಿ.ಎ.ಆರ್‌.2 ಎಸ್‌.ಎಲ್‌.ಸಿ. 90 ದಿನಾಂಕ:06.08.1990ರ ಅನ್ವಯ 
ಸದರಿ ನೌಕರರನ್ನು ದಿನಗೂಲಿ ನೌಕರರಿಂದ ಮಾಸಿಕ ವೇತನ ಸಿಬ್ಬಂದಿಯಾಗಿ ಪರಿವರ್ತಿಸಿದ ಕ್ಷೇತ್ರ 
ನಿರ್ದೇಶಕರು, ಹುಲಿಯೋಜನೆ, ಮೈಸೂರು ಇವರ ಅಧಿಕೃತ ಜ್ಞಾಪನಾ ಪತ್ರದ ಸಂಖ್ಯೆ 
ಸಿಬ್ಬಂದಿ/ದಿನಗೂಲಿ/ಸಿಆರ್‌17/96-97, ದಿನಾಂಕ:22.12.1997, 

8) ಈ ಕಛೇರಿ ಪತ್ರದ ಸಂಖ್ಯೆ ಎ3/ಸಿಬ್ಬಂದಿ/ಸಿಆರ್‌18/2004-05, ದಿನಾಂಕ:01.08.2007. 

9) ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹುಲಿಯೋಜನೆ, ಮೈಸೂರು ಇವರ ಪ.ಸ. 
ಸಿಬ್ಬಂದಿ/ಎಂ.ಆರ್‌.ಇ./ಜಿಎಲ್‌2763/06-07, ದಿನಾಂಕ:20.08.2007. 

ಪ್ರಸ್ತಾವನೆ: 

ಶ್ರೀ ನಂದೀಶ, ಎಂ.ಆರ್‌.ಇ. ನೌಕರ ಎ.ಎಂ. ಗುಡಿ ವಲಯ ಇವರು ದಿನಾಂಕ:01.01.2001 ರಿಂದ 
24.04.2001ರವರೆಗೆ ಸರ್ಕಾರಿ ಕೆಲಸಕ್ಕೆ ಅನಧಿಕೃತವಾಗಿ ಅಂದರೆ ಯಾವುದೇ ರಜೆಯನ್ನು ಹಾಕದೆ ಮತ್ತು ಮೇಲಾಧಿಕಾರಿಗಳ 
ಪೂರ್ವಾನುಮತಿ ಪಡೆಯದೆ ಸರ್ಕಾರಿ ಕೆಲಸದಿಂದ ಗೈರು ಹಾಜರಾಗಿದ್ದ ಬಗ್ಗೆ ಸದರಿಯವರ ಸಮಜಾಯಿಷಿಯನ್ನು ಕೇಳಿ 
ವಲಯ ಅರಣ್ಯಾಧಿಕಾರಿ, ಎ.ಎಂ. ಗುಡಿ ವಲಯ ಇವರು ದಿನಾಂಕ:24.04.2001ರಲ್ಲಿ ಒಂದು ಜ್ಞಾಪನ ಪತ್ರವನ್ನು 
ನೋಂದಾಯಿತ ಅಂಚೆ ಮೂಲಕ ಜಾರಿಗೊಳಿಸಿರುತ್ತಾರೆ. ಸದರಿ ಜ್ಞಾಪನಾ ಪತ್ರಕ್ಕೆ ಯಾವ ಉತ್ತರವನ್ನು ನೀಡದೆ ಅಥವಾ 
ಸರ್ಕಾರಿ ಕೆಲಸಕ್ಕೆ ಹಾಜರಾಗದೇ ಇದ್ದ ಕಾರಣ ಮತ್ತೆ ದಿನಾ೦ಕ:01.10.2001 ಮತ್ತು 22.04.2002ರಲ್ಲಿ ಎರಡು ನೋಟೀಸನ್ನು 
ಶ್ರೀ ನಂದೀಶ ಇವರಿಗೆ ಜಾರಿ ಮಾಡಿರುತ್ತಾರೆ. ಶ್ರೀ ನಂದೀಶ ಇವರು ಸದರಿ ಪತ್ರಗಳಿಗೆ ದಿನಾಂಕ:01.05.2002ರಲ್ಲಿ ತನ್ನ 
ವಿವರಣೆಯನ್ನು ನೀಡಿ ಅದರಲ್ಲಿ ತನ್ನ ತಾಯಿಯ ಅನಾರೋಗ್ಯದ ಕಾರಣ ಅವರ ಔಷಧ ಉಪಚಾರಗಳಿಗಾಗಿ ಮತ್ತು ತನ್ನ 
ಆರೋಗ್ಯವು ಸಹ ಹದಗೆಟ್ಟ ಕಾರಣ ಅದನ್ನು ಸುಧಾರಿಸಿಕೊಳ್ಳುವ ಸಲುವಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗಬೇಕಾಗಿ ಬಂತೆಂದು 
ತಿಳಿಸಿ ದಿನಾ೦ಕ:01.01.2001 ರಿಂದ 01.05.2002ರವರೆಗಿನ ಗೈರು ಹಾಜರಿಯನ್ನು ರಜೆಯಾಗಿ ಮಂಜೂರು ಮಾಡಬೇಕಾಗಿ 
ಕೋರುತ್ತಾ, ತಾನು ದಿನಾಂಕ:01.05.2002ರಲ್ಲಿ ಸರ್ಕಾರಿ ಕಾರ್ಯದ ಮೇಲೆ ಹಾಜರಾಗಿರುವುದಾಗಿ ತಿಳಿಸಿರುತ್ತಾರೆ. 

ಆದರೆ ದಿನಾಂಕ:24.12.2004ರಲ್ಲಿ ಶ್ರೀ ನಂದೀಶ ಇವರು ಬರೆದು ಕೊಟ್ಟಿರುವ ಮುಚ್ಚಳಿಕೆಯಲ್ಲಿ ತಾನು ಎರಡು 
ವರ್ಷಗಳಿಗೂ ಅಧಿಕವಾಗಿ ಗೈರು ಹಾಜರಾಗಿರುವುದನ್ನು ಒಪ್ಪಿಕೊಂಡಿರುತ್ತಾರೆಯಲ್ಲದೆ ಅದನ್ನು ರಜೆಯನ್ನಾಗಿ ಮಂಜೂರು 
ಮಾಡಲು ಕೋರಿರುತ್ತಾರೆ. ಅವರು ಖುದ್ದಾಗಿ ಸರ್ಕಾರಿ ಕರ್ತವ್ಯಕ್ಕೆ ಹಾಜರಾಗದೇ ಕೇವಲ ಬರವಣಿಗೆಯಲ್ಲಿ ಮಾತ್ರ 
ತಿಳಿಸಿರುತ್ತಾರೆ ಎ೦ದು ಸ್ಪಷ್ಟವಾಗುತ್ತದೆ. ಈ ಮಧ್ಯೆ ವಲಯ ಅರಣ್ಯಾಧಿಕಾರಿ ಎ.ಎಂ. ಗುಡಿ ವಲಯ ಇವರು ಶ್ರೀ ನಂದೀಶ 
ಇವರ ಗೈರು ಹಾಜರಿ ಬಗ್ಗೆ ಪತ್ರ ಬರೆದು ಸೂಕ್ತ ನಿರ್ದೇಶನವನ್ನು ಕೋರಿದ್ದು, ಪತ್ರಗಳ ಅಸ್ಪಷ್ಟ ಮತ್ತು ಸಮರ್ಪಕ 
ಮಾಹಿತಿಯನ್ನು ಒದಗಿಸದ ಕಾರಣ ಸ್ಪಷ್ಟ ಮತ್ತು ಸೂಕ್ತ ವಿವರಗಳ ಸಹಿತ ಮಾಹಿತಿ ಒದಗಿಸಲು ಈ ಕಛೇರಿಯಿಂದ ನಿರ್ದೇಶನ 
ನೀಡಲಾಗಿತ್ತು. ಅನಂತರ ದಿನಾಂಕ:21.06.2008ರವರೆವಿಗೂ ಸರ್ಕಾರಿ ಕೆಲಸಕ್ಕೆ ಹಾಜರಾಗಿರುವುದಿಲ್ಲ ಎಂದು ವಲಯ 
ಅರಣ್ಯಾಧಿಕಾರಿ, ಎ.ಎಂ. ಗುಡಿ ವಲಯ ಇವರು ದಿನಾಂಕ:21.06.2008ರಲ್ಲಿ ಈ ಕಛೇರಿಗೆ ಪತ್ರ ಬರೆದು ತಿಳಿಸಿ ಶ್ರೀ ನಂದೀಶ, 
ಮಾಸಿಕ ವೇತನ ಸಿಬ್ಬಂದಿ ಇವರು ಆರು ವರ್ಷಕ್ಕೂ ಹೆಚ್ಚು ಕಾಲ ಸರ್ಕಾರಿ ಕೆಲಸಕ್ಕೆ ಹಾಜರಾಗದೇ ಅನಧಿಕೃತವಾಗಿ ಗೈರು 
ಹಾಜರಾಗಿರುವುದರಿಂದ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 


೨೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 


ಮೇಲೆ ವಿವರಿಸಿರುವ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುವುದರ ಜೊತೆಗೆ ಸಂಬಂಧಿಸಿದ ಕಡತಗಳನ್ನು 
ಪರಿಶೀಲಿಸಲಾಗಿ ಈ ಕೆಳಕಂಡ ಅಂಶಗಳು ಸ್ಪಷ್ಟವಾಗಿ ಗೋಚರಿಸುತ್ತದೆ. 

ಶ್ರೀ ನಂದೀಶ, ಮಾಸಿಕ ವೇತನ ಸಿಬ್ಬಂದಿ, ಎ.ಎಂ.ಗುಡಿ ವಲಯ ಕಲ್ಕೆರೆ ಇವರು ದಿನಾಂಕ:01.01.2001 ರಿಂದ 
21.06.2008ರವರೆವಿಗೂ ಯಾವ ವಿಧವಾದ ರಜೆಯನ್ನು ಹಾಕದೆ ಮತ್ತು ಮೇಲಾಧಿಕಾರಿಗಳ ಪೂರ್ವಾನುಮತಿ ಪಡೆಯದೆ 
ಅನಧಿಕೃತವಾಗಿ ಸರ್ಕಾರಿ ಕೆಲಸಕ್ಕೆ ಆರು ವರ್ಷಕ್ಕೂ ಹೆಚ್ಚು ಅವಧಿಯವರೆವಿಗೆ ಅನಧಿಕೃತವಾಗಿ ಗೈರು ಹಾಜರಾಗಿರುತ್ತಾರೆ. ಇದು 
ಕೆ.ಸಿ.ಎಸ್‌.ಆರ್‌. ನಿಯಮ 108ರ ಪೂರ್ಣ ಉಲ್ಲಂಘನೆಯಾಗಿರುತ್ತದೆ. 

ಶ್ರೀ ನಂದೀಶ, ಮಾಸಿಕ ವೇತನ ಸಿಬ್ಬಂದಿ ಇವರು ದಿನಾಂಕ:01.05.2002ರಲ್ಲಿ ನೀಡಿರುವ ಸಮಜಾಯಿಷಿಯಲ್ಲಿ ಮತ್ತು 
ದಿನಾಂಕ:24.12.2004ರಲ್ಲಿ ಬರೆದುಕೊಟ್ಟು ಮುಚ್ಚಳಿಕೆಯನ್ನು ತನ್ನ ಗೈರು ಹಾಜರಿಯನ್ನು ಒಪ್ಪಿಕೊಂಡು ಸದರಿ ಅವಧಿಯನ್ನು 
ರಜೆಯನ್ನಾಗಿ ಮಂಜೂರು ಮಾಡಲು ಕೋರಿರುತ್ತಾರೆಯೇ ಹೊರತು ಅದನ್ನು ಸಾಬೀತು ಪಡಿಸುವ ಯಾವ ಸಾಕ್ಷಿ 
ಆಧಾರಗಳನ್ನಾಗಲೀ ಅಥವಾ ತನ್ನ ಅನಧಿಕೃತ ಗೈರು ಹಾಜರಿಯ ಅನಿವಾರ್ಯತೆಯನ್ನು ಮೇಲಾಧಿಕಾರಿಗಳಿಗೆ 
ತೃಪ್ತಿಕರವಾಗುವಂತೆ ಸಮರ್ಥನೆ ನೀಡುವ ಯಾವ ಪ್ರಯತ್ನವನ್ನು ಸಹ ಮಾಡಿರುವುದು ಕಂಡು ಬಂದಿರುವುದಿಲ್ಲ. ಈ ಮಧ್ಯೆ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆ೦ಗಳೂರು ಇವರ ಕಛೇರಿಯ ಆದೇಶದ ಸಂಖ್ಯೆ 
ಬಿ6/ಇ.ಎಸ್‌.ಟಿ./ಸಿಆರ್‌15-99/99-2000 ದಿನಾ೦ಕ:25.01.2007ರಲ್ಲಿ ಶ್ರೀ ನಂದೀಶ, ಇವರನ್ನು ಎಂ.ಆರ್‌.ಇ. ಹುದ್ದೆಯಿಂದ 
ಸಂಖ್ಯಾರಿಕ್ತ ಸಿಬ್ಬಂದಿ ಹುದ್ದೆಗೆ ಪರಿವರ್ತಿಸಿ ಆದೇಶ ಹೊರಡಿಸಲಾಗಿದೆ ಹಾಗೂ ಉಲ್ಲೇಖ (7)ರಲ್ಲಿ ಸದರಿಯವರ ಸಂಖ್ಯಾರಿಕ್ತ 
ಹುದ್ದೆಯನ್ನು ರದ್ದುಪಡಿಸುವಂತೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, (ಹುಲಿಯೋಜನೆ), ಮೈಸೂರು ಇವರಿಗೆ ಪತ್ರ 
ಬರೆಯಲಾಗಿ ಅದಕ್ಕೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಮೈಸೂರು ಇವರು ಗ್ರೂಪ್‌ “ಡಿ' ನೌಕರರು ಕರ್ತವ್ಯ ಲೋಪ 
ಎಸಗಿದಲ್ಲಿ ನಿಯಮಾನುಸಾರ ಕ್ರಮಕೈಗೊಳ್ಳಲು ದಿನಾ೦ಕ:20.08.2007ರಂದು ನಿರ್ದೇಶನ ನೀಡಿರುತ್ತಾರೆ. ಇದರಿಂದಾಗಿ ಈ 
ನಿರ್ಣಯಕ್ಕೆ ಬರಬಹುದಾಗಿರುತ್ತದೆ. 

1) ಶ್ರೀ ನಂದೀಶ, ಎಂ.ಆರ್‌.ಇ. ಇವರು 6 ವರ್ಷಕ್ಕೂ ಮೇಲ್ಪಟ್ಟು ಅನಧಿಕೃತವಾಗಿ ಸರ್ಕಾರಿ ಕೆಲಸದಿಂದ ಗೈರು 
ಹಾಜರಾಗಿರುವುದರಿಂದ ಇವರಿಗೆ ಈ ಹಂತದಲ್ಲಿ ಯಾವ ಪತ್ರ ವ್ಯವಹಾರವನ್ನು ಮಾಡುವುದಕ್ಕಾಗಲಿ ಅಥವಾ ವಿಚಾರಣೆಯನ್ನು 
ನಡೆಸುವುದಕ್ಕಾಗಲಿ ಆಸ್ಪದವಿರುವುದಿಲ್ಲ. ಆದುದರಿಂದ ಹಾಲಿ ಲಭ್ಯವಿರುವ ದಾಖಲಾತಿಗಳನ್ನು ಮಾತ್ರ ಪರಿಗಣಿಸಿ ಅದರ 
ಆಧಾರದ ಮೇಲೆ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಅನಿವಾರ್ಯತೆ ಇರುತ್ತದೆ. 

2) ವಲಯ ಅರಣ್ಯಾಧಿಕಾರಿ. ಎ.ಎಂ.ಗುಡಿ ವಲಯ ಇವರು ಶ್ರೀ ನಂದೀಶ, ಮಾಸಿಕ ವೇತನ ಸಿಬ್ಬಂದಿ ಇವರಿಗೆ 
ದಿನಾಂಕ:24.04.2001, 01.10.2001 ಮತ್ತು 24.02.2002ರಲ್ಲಿ ನೀಡಿರುವ ನೋಟೀಸುಗಳನ್ನು ಮತ್ತು ಇವುಗಳಿಗೆ ಶ್ರೀ 
ನಂದೀಶ ಇವರು ನೀಡಿರುವ ಸಮಜಾಯಿಷಿ ಮತ್ತು ಮುಚ್ಚಳಿಕೆಗಳನ್ನು ಸಿ.ಸಿ.ಎ. ನಿಯಮ 14 ಮತ್ತು ಉಪನಿಯಮ 20ರ 
ಅನ್ವಯ ಏಕ ಪಕ್ಷೀಯ ವಿಚಾರಣೆ ಎಂದು ಪರಿಗಣಿಸಲಾಗಿದೆ. 

3) ಶ್ರೀ ನಂದೀಶ, ಎಂ.ಆರ್‌.ಇ. ಇವರು ಆರು ವರ್ಷಕ್ಕೂ ಹೆಚ್ಚು ಕಾಲ ಸರ್ಕಾರಿ ಕೆಲಸಕ್ಕೆ ಅನಧಿಕೃತವಾಗಿ ಗೈರು 
ಹಾಜರಾಗಿ ಸರ್ಕಾರಿ ನೌಕರರಿಗೆ ತಕ್ಕದಲ್ಲದ ರೀತಿಯಲ್ಲಿ ನಡೆದುಕೊಂಡು ದುರ್ನಡತೆಯನ್ನು ಸಾಬೀತು ಪಡಿಸಿರುತ್ತಾರೆ. ಇದು 
ಕೆ.ಸಿ.ಎಸ್‌.ಆರ್‌. (ನಡತೆ ನಿಯಮ) (3)ರ ಸ್ಪಷ್ಟ ಉಲ್ಲಂಘನೆಯಾಗಿರುತ್ತದೆ. 

ಆದೇಶ 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ನಿರ್ಣಯ (1) ರಿಂದ (3)ರ ಆಧಾರದ ಮೇಲೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಹುಲಿಯೋಜನೆ ವಿಭಾಗ, ಬಂಡೀಪುರ ಮತ್ತು ಶಿಸ್ತು ಪ್ರಾಧಿಕಾರಿಯಾದ ನಾನು ಕೆ.ಸಿ.ಎಸ್‌.ಆರ್‌.(ಸಿ.ಸಿ.ಎ.) ನಿಯಮ 10(7) 
(2)ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಬಳಸಿಕೊಂಡು ಆಪಾದಿತ ಶ್ರೀ ನಂದೀಶ, ಎಂ.ಆರ್‌.ಇ., ಎ.ಎಂ. ಗುಡಿ ವಲಯ ಕಲ್ಕೆರೆ 
ಇವರನ್ನು ದಿನಾಂಕ:01.01.2001೦೦ದಲೇ ಪೂರ್ವಾನ್ವಯ ಜಾರಿಗೆ ಬರುವಂತೆ ಸರ್ಕಾರಿ ಕೆಲಸದಿಂದ ವಜಾಗೊಳಿಸಲಾಗಿದೆ. 

ಈ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಇಚ್ಛಿಸಿದಲ್ಲಿ ಇದು ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ 30 ದಿನಗಳ ಒಳಗಾಗಿ 
ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಅವಕಾಶವಿರುತ್ತದೆ. ಅನಂತರದ ಯಾವ ಮನವಿಗೂ ಮಾನ್ಯತೆ ಇರುವುದಿಲ್ಲ 
ಮತ್ತು ಈ ಆದೇಶ ತನಗೆ ತಾನೇ ಊರ್ಜಿತಗೊಳ್ಳುತ್ತದೆ. 

ಈ ಆದೇಶವು ದಿನಾಂಕ:01.01.2001ರಿ೦ಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವುದರಿಂದ ಪ್ರಧಾನ ಮುಖ್ಯ 
ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬೆ೦ಗಳೂರು ಇವರು ಪತ್ರದ ಸಂಖ್ಯೆ: ಬಿ6/ಇ.ಎಸ್‌.ಟಿ/ಸಿಆರ್‌15-99/99-2000 
ದಿನಾಂಕ:25.01.2007ರ ಆದೇಶವು ಈ ನೌಕರರಿಗೆ ಅನ್ವಯಿಸುವುದಿಲ್ಲವೆ೦ದು ಆದೇಶಿಸಿದೆ. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌.99 ಹುಲಿಯೋಜನೆ ವಿಭಾಗ, ಬಂಡೀಪುರ. 





ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೦೯ 





ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಉಪವಿಭಾಗ, ತುಮಕೂರು 
ಅಧಿಸೂಚನೆ 
ಸಂಖ್ಯೆ:ಎಡಿಎಂ.(ಮಾಹ.ಅ) ಸಂಖ್ಯೆ:53/06-07, ದಿನಾಂಕ:23ನೇ ಜನವರಿ, 2009 
ವಿಷಯ: ಭಾರತ ಸರ್ಕಾರದ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005ರ (ಸೆಂಟ್ರಲ್‌ ಆಕ್ಸ್‌ 22/05) 
ಸೆಕ್ಷನ್‌ 400ಎ ಮತ್ತು 401 ಬಿ ಅನುಸಾರ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಕಛೇರಿಯ 
ಮಾಹಿತಿಯನ್ನು ಪ್ರಕಟಿಸುವ ಬಗ್ಗೆ. 
ಭಾರತ ಸರ್ಕಾರದ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005ರ (ಸೆಂಟ್ರಲ್‌ ಆಕ್ಟ್‌ 22/05) ಸೆಕ್ಷನ್‌ 51) 
5(2) ಮತ್ತು 19(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಂದಾಯ ಇಲಾಖೆಗೆ ಸೇರಿದ ಉಪ ವಿಭಾಗಾಧಿಕಾರಿಗಳು, 
ತುಮಕೂರು ಉಪವಿಭಾಗ, ತುಮಕೂರು ಕಛೇರಿಯ ವ್ಯಾಪ್ತಿಯ ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಅಂತಹ 
ಮಾಹಿತಿಯನ್ನು ಮೇಲಿನ ಕಾಯ್ದೆಯನ್ವಯ ಒದಗಿಸಲು ಮಾಹಿತಿ ಕೋರಿರುವ ಅರ್ಜಿಗಳು ಅಥವಾ ಮೇಲ್ಮನವಿಗಳನ್ನು 
ಸ್ವೀಕರಿಸಲು ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಹಾಗೂ ಮೇಲ್ಮನವಿ ಪ್ರಾಧಿಕಾರಿಯನ್ನಾಗಿ ಸರ್ಕಾರದಿಂದ ಸರ್ಕಾರದ 
ಅಧಿಸೂಚನೆ ಕಂ.ಇ.3/ವಿ.ಮ.ಕ.2005, ದಿನಾ೦ಕ;12.08.2005 ನೇಮಿಸಲಾಗಿದೆ. ಹಾಗೂ ಉಪವಿಭಾಗಾಧಿಕಾರಿಗಳ 
ಕಛೇರಿಯಲ್ಲಿ ನಿರ್ವಹಿಸಲಾಗುತ್ತಿರುವ ಕಾರ್ಯ ವೈಖರಿಗಳನ್ನು ಕೆಳಕಂಡಂತೆ ಪ್ರಕಟಿಸಲಾಗಿದೆ. 
ಮಾಹಿತಿ ಪಡೆಯುವ ಹಕ್ಕು 2005 (ಸೆಂಟ್ರಲ್‌ ಆಕ್ಟ್‌ 22/2005) ಸೆಕ್ಷನ್‌ 4(1)ಬಿ ರಂತೆ ಸಾರ್ವಜನಿಕ ಮಾಹಿತಿಗಾಗಿ ಈ 
ಕೆಳಕಂಡಂತೆ ಪ್ರಕಟಿಸಿದೆ 
ತುಮಕೂರು ಉಪವಿಭಾಗದಲ್ಲಿ ತುಮಕೂರು, ಗುಬ್ಬಿ, ಕುಣಿಗಲ್‌, ಈ ಮೂರು ತಾಲ್ಲೂಕುಗಳು ಬರುತ್ತವೆ. 
1 40ಎ: ಪಟ್ಟಿ ಪ್ರಕಟಿಸಲಾಗಿದೆ. 
2) 40ಬಿ (0 ಕಛೇರಿಯ ವ್ಯವಸ್ಥೆ ಮತ್ತು ಕಾರ್ಯಗಳ ವಿವರ: ತುಮಕೂರು ಉಪವಿಭಾಗಾಧಿಕಾರಿಗಳ 
ಕಛೇರಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಶಾಖೆಗಳ ವಿವರಗಳು. 









































ಕ್ರ ಶಾಖೆಗಳು ವಿವರ 

ಸಂ. 

1 |ಹಕ್ತು ದಾಖಲೆ ಜಮೀನಿನ ಖಾತೆ ಬದಲಾವಣೆ ಬಗ್ಗೆ ವ್ರವಹರಿಸಲಾಗುತ್ತದೆ. 

2. | ತಕರಾರು ದಂಡ ಅನಧಿಕೃತವಾಗಿ ಸರ್ಕಾರಿ ಜಮೀನು ಒತ್ತುವರಿ ಬಗ್ಗೆ ದಂಡನೆ ತೆರವುಗೊಳಿಸುವ ಬಗ್ಗೆ. 

3. [ಭೂ ಪರಿವರ್ತನೆ | ಕೃಷಿಯೇತರ ಉಪಯೋಗಕ್ಕಾಗಿ ಭೂ ಪರಿವರ್ತನೆಗೆ ಅನುವರ್ತಿಸುವ ಬಗ್ಗೆ ಪತ್ರ ವ್ಯವಹಾರ, 
ನಿರಾಕ್ಷೇಪಣಾ ಪತ್ರ. 

4. | RRT.CR ಕ.ಭೂ. ಕಂದಾಯ ಅಧಿನಿಯಮ ಕಲಂ 49, 136(2) ರಡಿ ಬರುವ ಮೇಲ್ಮನವಿಗೆ 
ಸಂಬಂಧಿಸಿದಂತೆ ಮೇಲನವಿ ವಿಚಾರಣೆಗೆ ನಿಗದಿಪಡಿಸುವ ಪೂರ್ವದಲ್ಲಿ ಪತ್ರ ವ್ಯವಹಾರ. 

5. ಗಣಕೀಕರಣ RTC ಗಣಕೀಕರಣ ಮತ್ತು MR ಗಣಕ ಯಂತ್ರದ ಮೂಲಕ ಪತ್ರ ವ್ರವಹಾರ ಮೇಲ್ವಿಚಾರಣೆ. 

6. |PTCLCR ಪ.ಜಾತಿ. ಪ.ಪಂಗಡದವರಿಗೆ ಮಂಜೂರಾದ ಜಮೀನು ಪರಭಾರೆ ನಿಷೇಧ ನಿಬಂಧನೆ 
ಉಲ್ಲಂಘಿಸಿ ಕ್ರಯವಾದ ಬಗ್ಗೆ ಕ್ರಮವಹಿಸುವುದು. 

7. | ಚುನಾವಣೆ ಚುನಾವಣೆ ನಡೆಸುವ ಬಗ್ಗೆ-ಮತದಾರರ ಪಟ್ಟಿ ಪರಿಷ್ಕರಣೆ. 

8. | ಇನಾಂ ಶಾಖೆ ಇನಾಂ ಜಮೀನುಗಳಿಗೆ ಸಂಬಂಧಿಸಿದಂತೆ ಪತ್ರ ವ್ಯವಹಾರ. 

9. |ಜೀತ ಜೀತ ಇರುವವರನ್ನು ಜೀತದಿಂದ ಬಿಡುಗಡೆಗೊಳಿಸುವ ಸಂಬಂಧ ಕ್ರಮವಹಿಸುವುದು. 

10. | ದಂಡನಾಶಾಖೆ CRPC ಅಡಿ ಕ್ರಮ ಜರುಗಿಸುವ ಬಗ್ಗೆ. 

11. | ENT ಮನರಂಜನೆ ಕಾಯ್ದೆ ಅಡಿ ಕ್ರಮ ಕೇಬಲ್‌ ನೆಟ್‌ವರ್ಕ್‌, ಸಿನಿಮಾ ಮಂದಿರ ತಪಾಸಣೆ. 

12. |ಭೂ ಸ್ವಾಧೀನ ಸಾರ್ವಜನಿಕ ಉದ್ದೇಶಕ್ಕಾಗಿ ಹಿಡುವಳಿ ಜಮೀನು ಭೂಸ್ವಾಧೀನಪಡಿಸುವ ಬಗ್ಗೆ. 

CR 





13. | ಭೂಸ್ತಾಧೀನ 8್ಣ | ಸಾರ್ವಜನಿಕ ಉದ್ದೇಶಕ್ತಾಗಿ ಹಿಡುವಳಿ ಜಮೀನು ಭೂಸ್ತಾಧೀನಪಡಿಸುವ ಬಗ್ಗೆ. 
14. | ಪರಿಹಾರ (1A೦) ಸಾರ್ವಜನಿಕ ಉದ್ದೇಶಕ್ಕಾಗಿ ಹಿಡುವಳಿ ಜಮೀನು ಭೂಸ್ತಾಧೀನಪಡಿಸುವ ಬಗ್ಗೆ. 
15. |ಸಾ.ಕುಂ.ಕೊರತೆ ಸಾರ್ವಜನಿಕ ಕುಂದು ಕೊರತೆ ನಿವಾರಣೆ ಬಗ್ಗೆ. 

16. | ಆಶ್ರಯ ಖಾಸಗಿ ಜಮೀನು ನಿವೇಶನ ವಿತರಣೆಗಾಗಿ ಖರೀದಿಸುವ ಬಗ್ಗೆ. 

17. |ಪಿ.ಪಿ.ಎ. ಸಾರ್ವಜನಿಕರ ಸ್ವತ್ತು ಒತ್ತುವರಿ ತಡೆಯುವ ಬಗ್ಗೆ. 

18. | ಬಾಲಕಾರ್ಮಿಕ 14 ವರ್ಷದ ಒಳಗಿನ ಮಕ್ತಳು ಕೂಲಿ ಮಾಡುವುದನ್ನು ತಡೆಗಟ್ಟುವ ಬಗ್ಗೆ. 

















































































































೨೨೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 
19. | ನೀರಾವರಿ ನೀರಾವರಿ ಸಲಹಾ ಸಮಿತಿ ನಡೆಸುವ ಬಗ್ಗೆ ನೀರಿನ ತೆರಿಗೆ, ನಿರ್ವಹಣಾ ತೆರಿಗೆ ವಸೂಲಿ 
20. | 5177 ಛಾಪಾ ಕಾಗದದ ಮೌಲ್ತ್ವ ಮರುಪಾವತಿ ಸಂಬಂಧ ಕ್ರಮ. 

21. | ವಿಫಲ ಬಾವಿ ನೀರು ಬಾರದೆ ವಿಫಲವಾದ ಬಾವಿಗಳಿಗೆ ರಿಯಾಯಿತಿ ಮಂಜೂರಾತಿ ಬಗ್ಗೆ ಸ್ಥಳ ತನಿಖೆ 
ಮಾಡಿ ವರದಿ ಸಲ್ಲಿಸುವ ಬಗ್ಗೆ. 

22. | ಗ್ರಾ.ಪಂ. ಶಾಖೆ ಗ್ರಾ.ಪಂ/ ತಾ.ಪಂ/ ಜಿ.ಪಂ. ವಿಷಯಗಳಿಗೆ ಪತ್ರ ವ್ಯವಹಾರ. 

23. | ಪ್ರ-ವಿಕೋಪ-1 ಬೆಂಕಿ ಆಕಸ್ತಿಕ ಪ್ರವಾಹ ಹಾನಿಗೊಳಗಾದವರಿಗೆ ಪರಿಹಾರ ನೀಡುವ ಬಗ್ಗೆ ಕ್ರಮವಹಿಸುವುದು. 

24. | ಪ್ರವಿಕೋಪ-2 ಬರ ಪರಿಹಾರ ಯೋಜನೆಯಡಿ ಉಂಟಾದ ಸಮಸ್ಯೆಗಳಿಗೆ ಕ್ರಮವಹಿಸುವುದು. 

25. | ಸಂ.ಸ.ಶಾ.ಸ.ನಿಧಿ | ವಿಧಾನ ಸಭಾ ಸದಸ್ಯರು/ ಸಂಸತ್‌ ಸದಸ್ಯರ ಅನುದಾನದಿಂದ ನಿರ್ಮಾಣ ಮಾಡುವ 
ಕಾಮಗಾರಿಗಳ ಪರಿಶೀಲನೆ ಮತ್ತು ವರದಿ ಸಲ್ಲಿಸುವ ಬಗ್ಗೆ. 

26. | ADM ಸಾಮಾನ್ಯ ಆಡಳಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ರಮ ವಹಿಸುವುದು, ಸಭಾ ನಡವಳಿ, 
ದಪರ್‌, ದಿನಚರಿ ಸಮೀಕ್ಷೆ, ಕಂದಾಯಾಧಿಕಾರಿಗಳ ಸಭೆ. 

27. | ಗಣಿಗಾರಿಕೆ ಗಣಿಗಾರಿಕೆ ಸಂಬಂಧ ಅನುಮತಿ ನೀಡುವ ಬಗ್ಗೆ ಸ್ಥಳ ತನಿಖೆ ಮಾಡಿ, ಜಂಟಿ ವರದಿ ಸಲ್ಲಿಕೆ 
ಮತ್ತು ಅನಧಿಕೃತ ಗಣಿಗಾರಿಕೆ ತಡೆಗಟುವ ಬಗ್ಗೆ ಕ್ರಮವಹಿಸುವುದು. 

28. | ಅನುವಂತಿಕ ABOA ಆಕ್ಟ್‌ ಅಡಿ ತೋಟಿ ತಳವಾರಿ ನೀರಗಂಟಿ ಮುಂತಾದ ಕೆಳದರ್ಜೆ ನೌಕರರ ಮತ್ತು 
ಮಾಜಿ ಪಟೇಲ್‌ ಶಾನುಭೋಗ್‌ ವಿಷಯಕ್ತೆ ಸಂಬಂಧಿಸಿದಂತೆ ಪತ್ರ ವ್ಯವಹಾರ. 

29. | ಕಂದಾಯ ಇತರೆ | ಕಂದಾಯ ಇಲಾಖೆ ಹೊರತುಪಡಿಸಿ ಇತರೆ ಇಲಾಖೆಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ಪತ್ರ 
ವೃವಹಾರ. 

30. | ಆಹಾರ ಶಾಖೆ ಪಡಿತರ ಚೀಟಿ ವಿತರಣೆ ಸಾರ್ವಜನಿಕರಿಗೆ ಆಹಾರ ವಿತರಣೆ ವಿಷಯಗಳ ಬಗ್ಗೆ 
ಕ್ರಮವಹಿಸುವುದು. 

31. | ಸ್ವಾಹೋ.ಪಿ ಸ್ವಾತಂತ್ರ ಹೋರಾಟಗಾರರ ಪಿಂಚಣಿದಾರರ ಪತ್ರ ವ್ಯವಹಾರ. 

ಶಾಖೆ 

32. ಅರಣ್ಯ ಶಾಖೆ ಅರಣ್ಯ ಇಲಾಖೆಗೆ ಸರ್ಕಾರಿ ಜಮೀನುಗಳಲ್ಲಿ ಮರವಳಿ ಬೆಳೆಸಿದ ಬಗ್ಗೆ ಮತ್ತು ಫಲ 
ಉಪಯೋಗಿಸಿಕೊಳ್ಳಲು ಸನ್ನದ್ದು ನೀಡುವಿಕೆ. 

33. | ಪುರಸಭೆ ಪುರಸಭೆ ಪಟಣ ಪಂಚಾಯತಿ ಸಂಬಂಧಿಸಿದ ವಿಷಯಗಳಿಗೆ ಪತ್ರ ವ್ಯವಹಾರ. 

34. [ದರಖಾಸ್ತು ಸರ್ಕಾರಿ ಜಮೀನು ಮಂಜೂರಾತಿ ಬಗ್ಗೆ ಕ್ರಮವಹಿಸುವುದು. 

35. | ಭೂ ಸುಧಾರಣೆ ಭೂ ಸುಧಾರಣೆ ಕಾಯ್ದೆ ಅಡಿ ಭೂ ನ್ಯಾಯ ಮಂಡಳಿಗೆ ಸಂಬಂಧಿಸಿದಂತೆ 7ಎ ಅರ್ಜಿಗಳ 
ಬಗ್ಗೆ ಮತ್ತು ಕಲಂ 79ಎಬಿ, 80, 83 ಅಡಿ ಕ್ರಮ. 

36. [ಸಿಬ್ಬಂದಿ ಶಾಖೆ ಸಿಬ್ಬಂದಿ ಸೇವಾ ವಿಷಯ ನಿರ್ವಹಣೆ ಬಗ್ಗೆ. 

37. | ಗ್ರಾ.ಲೆ. ಶಾಖೆ ಗ್ರಾಮಲೆಕ್ಕಿಗರ ಸೇವಾ ವಿಷಯ ನಿರ್ವಹಣೆ ಬಗ್ಗೆ 

38. | NFRS ರಾಷ್ಟೀಯ ಕುಟುಂಬ ಯೋಜನೆ ಅಡಿ ಪರಿಹಾರ ಮಂಜೂರಾತಿ ಬಗ್ಗೆ. 

39. | ಹಣಕಾಸು ಶಾಖೆ | 0೦ ಬಿಲ್‌, 7% ಬಿಲ್‌, ನಗದೀಕರಣ ಮೇಲು ರುಜು ಇತ್ಯಾದಿ ವಿಷಯಗಳ ಬಗ್ಗೆ ಮತ್ತು 
ವೈದ್ಯಕೀಯ ವೆಚ್ಚ ಮರು ಪಾವತಿ ವಿಷಯ ನಿರ್ವಹಣೆ. 

40. | ದೇವಾಲಯ ಮುಜರಾಯಿ ದೇವಾಲಯಗಳಿಗೆ ಅಧಿಸೂಚಿತ ಸಂಸ್ಥೆಗಳ ಸಂಬಂಧ ವಿಷಯ ನಿರ್ವಹಣೆ, 

ಶಾಖೆ ವ್ಯವಸ್ಥಾಪನಾ ಸಮಿತಿ ರಚನೆ, ಇತ್ತಾದಿ. 

41. | ಸರ್ಕಾರಿ ಬಾಕಿ ಭೂ ಕಂದಾಯ, ನೀರಿನ ತೆರಿಗೆ ಮತ್ತು ನಿರ್ವಹಣಾ ತೆರಿಗೆ, ಬ್ಯಾಂಕ್‌ ಸಾಲ, 
ಮಿಸಲೇನಿಯಸ್‌ ರಿಕವರಿ ವಸೂಲಾತಿ ಬಗ್ಗೆ ಕ್ರಮವಹಿಸುವುದು. 

42. | ದಲಿತರ ಬೇಡಿಕೆ ಪ.ಜಾತಿ/ ಪ.ಪಂಗಡದವರ ಕುಂದು ಕೊರತೆಗಳ ನಿವಾರಣೆ ಬಗ್ಗೆ. 

43. | ಅಭಿಲೇಖಾಲಯ | ವಿಲೇವಾರಿಯಾದ ಕಡತಗಳ ನಿರ್ವಹಣೆ ಬಗ್ಗೆ. 

44. | ಸಿ.ಎ.ಆರ್‌. ನಕಲು ಕೋರಿ ಬಂದವರಿಗೆ ನಕಲು ನೀಡುವುದು. 

45. | ಅಕ್ಷರ ದಾಸೋಹ | ಅಕ್ಷರ ದಾಸೋಹ ಯೋಜನೆ ಅಡಿ ಸಂಬಂಧಿಸಿದಂತೆ ಪತ್ರ ವ್ರವಹಾರ. 

46. | ಕಂದಾಯ ಕ.ಭೂ. ಕಂದಾಯ ಅಧಿನಿಯಮ 1964 ಕಲಂ 49, 136(2) ರಡಿ ಬರುವ ಮೇಲ್ಮನವಿ 








ಅಪೀಲ್‌ 





ವಿಚಾರಣೆ. 








ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ 


೨೨೧೧ 




















47. | PTCL SR | ಪ.ಜಾತಿ/ ಪ.ಪಂಗಡದವರಿಗೆ ಮಂಜೂರಾದ ಜಮೀನು ಪರಭಾರೆ ನಿಷೇಧ ಅವಧಿಯೊಳಗೆ 
ಪ್ರಕರಣಗಳು ಮತ್ತು ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಕ್ರಯವಾದ ಬಗ್ಗೆ ವಿಚಾರಣೆ. 
48. | ಶಿಸ್ತು ಪ್ರಕರಣಗಳು | ಕರ್ನಾಟಕ ನಾಗರೀಕ ಸೇವಾ ನಿಯಂತ್ರಣ ವರ್ಗೀಕರಣ ಮತ್ತು ಮೇಲ್ಮನವಿ 1957 ರಡಿ ಶಿಸ್ತು 
ನಡವಳಿ ನಡೆಸುವುದು. 
49. | ಪುರಸಭೆ ಅಪೀಲು | ಕರ್ನಾಟಕ ಪುರಸಭೆ ಅಧಿನಿಯಮ 1964 ಕಲಂ 306(1) ರಡಿ ಮೇಲ್ಮನವಿ ಬಗ್ಗೆ ವಿಚಾರಣೆ. 
50. | ಇತರೆ 


ಸರ್ಕಾರದಿಂದ ಆಗಿ೦ದಾಗ್ಗೆ ನೀಡುವ ಸೂಚನೆ, ಆದೇಶಗಳನ್ತಯ ಕ್ರಮ ತೆಗೆದುಕೊಳ್ಳುವುದು. 





3, 4(1) ಬಿ (11) ಅಧಿಕಾರ ಮತ್ತು ಕರ್ತವ್ಯಗಳು 


ಉಪವಿಭಾಗಾಧಿಕಾರಿಗಳು, ತುಮಕೂರು ಇವರ ಕಛೇರಿಯ ಅಧಿಕಾರಿ ಮತ್ತು ನೌಕರರ ಅಧಿಕಾರ ಮತ್ತು ಕರ್ತವ್ಯಗಳು 


























ಕ್ರ.ಸಂ. ಹುದ್ದೆಯ ಹೆಸರು ಅಧಿಕಾರ ಮತ್ತು ಕರ್ತವ್ಯಗಳು 

1 ಉಪವಿಭಾಗಾಧಿಕಾರಿಗಳು | 1. ಉಪವಿಭಾಗದ ಸಾಮಾನ್ಯ ಆಡಳಿತ ನಿರ್ವಹಣೆ. 
ಮತ್ತು ಉಪವಿಭಾಗೀಯ | 2. ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಸಿಆರ್‌ಪಿಸಿ ಅಡಿ ಕ್ರಮವಹಿಸುವುದು. 
ದಂಡಾಧಿಕಾರಿಗಳು 3. ಕಂದಾಯ ನ್ಯಾಯಾಲಯದ ಮೇಲ್ಮನವಿ ಪ್ರಕರಣಗಳ ವಿಲೇವಾರಿ. 

4. ಸಾರ್ವಜನಿಕ ಕುಂದು ಕೊರತೆ ನಿವಾರಣೆ. 

5. ಭೂ ಸ್ವಾಧೀನ ಪ್ರಕರಣಗಳ ನಡವಳಿಕೆ ನಡೆಸುವುದು. 

6. PICL ಪ್ರಕರಣಗಳ ವಿಲೇವಾರಿ 

7. ತುಮಕೂರು ತಾಲ್ಲೂಕು ಭೂನ್ಯಾಯಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ. 
8. ಕಲಂ 77ಎ ರಡಿ ಸಲ್ಲಿಸಿದ 7ಎ ಅರ್ಜಿ ವಿಲೇವಾರಿ. 

9. ಕರ್ನಾಟಕ ಮುನ್ಸಿಪಲ್‌ ಕಾಯ್ದೆ ಕಲಂ 3061ರಡಿ ಪ್ರಕರಣ ವಿಲೇವಾರಿ 

10. ಸಾರ್ವಜನಿಕ ಮಾಶಿತಿ ಅಧಿಕಾರಿ. 

2. (ಭೂ ದಾಖಲೆಗಳ | 1. ಉಪವಿಭಾಗದ ಎಲ್ಲಾ ತರಹದ ಪೋಡಿ ಕಾರ್ಯದ ಪ್ರಗತಿ ನಿರ್ವಹಣೆ. 
ಸಹಾಯಕ ನಿರ್ದೇಶಕರು | 2. ಉಪವಿಭಾಗಾಧಿಕಾರಿಗಳ ಸೂಚಿಸಿರುವ ಪೋಡಿ ಶಾಖೆ, ಇತರೆ ಶಾಖೆಗಳು. 
ಹಾಗೂ ತಾಂತ್ರಿಕ 
ಸಹಾಯಕರು. 

3. ವ್ಯವಸ್ಥಾಪಕರು 1. ಕಛೇರಿಯ ಎಲ್ಲಾ ಶಾಖೆಗಳ ಮೇಲ್ವಿಚಾರಣೆ. 

2. ಎ.ಜಿ.ಆಡಿಟ್‌ ಮತ್ತು ರೆವಿನ್ಯೂ ಆಡಿಟ್‌ ವರದಿಗಳ ಕಂಡಿಕೆಗಳಿಗೆ ಉತ್ತರ 
ಸಲ್ಲಿಸುವುದು. 

3. ಮೇಲಾಧಿಕಾರಿಗಳಿಂದ ಬಂದ ಕಛೇರಿಗಳ ತಪಾಸಣೆಗಳಿಗೆ ಅನುಸರಣಾ ವರದಿ 
ಸಲ್ಲಿಕೆ. 

4. ಅಧೀನ ಕಛೇರಿಗಳ ತಪಾಸಣೆಯಲ್ಲಿ ಸಹಕರಿಸುವುದು. 

5. ಸಾರ್ವಜನಿಕ ಸಹಾಯಕ ಮಾಹಿತಿ ಅಧಿಕಾರಿ, ಉಪವಿಭಾಗಾಧಿಕಾರಿಗಳ ಕಛೇರಿ, 
ತುಮಕೂರು. 

4. | ಪ್ರಥಮ ದರ್ಜೆ | ಅವರಿಗೆ ವಹಿಸಿದ ಶಾಖೆಗಳ ವಿಷಯ ನಿರ್ವಹಣೆ. 
ಸಹಾಯಕರು (ವಿಷಯ 
ನಿರ್ವಾಹಕರು) 

5; ದ್ವಿತೀಯ ದರ್ಜೆ | ಅವರಿಗೆ ವಹಿಸಿದ ಶಾಖೆಗಳ ವಿಷಯ ನಿರ್ವಹಣೆ. 
ಸಹಾಯಕರು (ವಿಷಯ 
ನಿರ್ವಾಹಕರು) 

6. ಶೀಘಲಿಪಿಗಾರರು 1. ಉಪವಿಭಾಗಾಧಿಕಾರಿಗಳ ಆಪ್ತಕಾರ್ಯ ನಿರ್ವಹಿಸುವುದು. 

2. ಉಪವಿಭಾಗಾಧಿಕಾರಿಗಳು ವಹಿಸುವ ಯಾವುದೇ ಕೆಲಸ. 

3. ಸ್ಥಳ ತನಿಖೆ ಕಡತಗಳ ನಿರ್ವಹಣೆ. 

4. ಉಪವಿಭಾಗಾಧಿಕಾರಿಗಳ ದಿನಚರಿ ನಿರ್ವಹಿಸುವುದು. 

5. ಉಪವಿಭಾಗಾಧಿಕಾರಿಗಳ ಪ್ರವಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು. 

6. ಈ ನ್ಯಾಯಾಲಯದ ಆದೇಶ ಬೆರಳಚ್ಚು ಮತ್ತು ಹೆಚ್ಚುವರಿ ಬೆರಳಚ್ಚು ಕೆಲಸ 
ಇತ್ವಾದಿ. 


























೨೨೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 

7. | ಬೆರಳಚ್ಚುಗಾರರು ಎಲ್ಲಾ ಶಾಖೆಗಳ ಬೆರಳಚ್ಚು ಕಾರ್ಯ ಮತ್ತು ನ್ಯಾಯಾಲಯದ ಆದೇಶಗಳ ಬೆರಳಚ್ಚು 
ಕಾರ್ಯ. 

8. | ಎ.ದ.ಭೂ. ಮಾಪಕರು | | ಪೋಡಿ ಕಾರ್ಯದ ಪ್ರಗತಿ ನಿರ್ವಹಣೆ. 
2. ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ದಾಖಲೆಗಳ ತಾಂತ್ರಿಕ ಸಹಾಯಕರು 
ಸೂಚಿಸುವ ಪೋಡಿ ಶಾಖೆಯ ಕೆಲಸಗಳು. 

9. | ದಫೇದಾರ್‌ ಅವರಿಗೆ ವಹಿಸಿದ ಕಾರ್ಯಗಳನ್ನು ಆಯಾ ದಿನದಂದೇ ನಿರ್ವಹಿಸುವುದು. 

10. | ಡಿ. ಗೂಫ್‌ ಅವರಿಗೆ ವಹಿಸಿದ ಕಾರ್ಯಗಳನ್ನು ಆಯಾ ದಿನದಂದೇ ನಿರ್ವಹಿಸುವುದು. 





ಉಪವಿಭಾಗಾಧಿಕಾರಿಗಳ ಕಛೇರಿ, ತುಮಕೂರು, ಇವರ ಕಛೇರಿ, ಅಧಿಕಾರಿ ಮತ್ತು ನೌಕರರು ನಿರ್ವಹಿಸುವ ಕೆಲಸದ ವಿವರಗಳು 












































[| ಎಂ.ಆರ್‌. | ಉಪವಿಭಾಗದ ಎಲ್ಲಾ ಸಾಮಾನ್ಯ ಆಡಳಿತ ನಿರ್ವಹಣೆ, ಕಾನೂನು ಸುವ್ಯವಸ್ಥೆ. 
ರವಿಕುಮಾರ್‌, ಕಂದಾಯ, ಪುರಸಭೆ, ಮೇಲ್ಮನವಿ, ಭೂ ಸ್ವಾಧೀನ ನಡವಳಿ, ಭೂ ನ್ಯಾಯ ಮಂಡಳಿ 
ಕೆ.ಎ.ಎಸ್‌. ತೀರ್ಮಾನ, ಸಾರ್ವಜನಿಕ ಮಾಹಿತಿ. 
ಉಪವಿಭಾಗಾಧಿಕಾರಿ, 
ಮತ್ತು ಉಪವಿಭಾಗೀಯ 
ದಂಡಾಧಿಕಾರಿ. 

2. (ಶ್ರೀ ಜಿ.ಆರ್‌. | ಕಛೇರಿಯ ಎಲ್ಲಾ ಶಾಖೆಗಳ ಮೇಲ್ವಿಚಾರಣೆ, ಆಡಿಟ್‌ ವರದಿಗಳು, ಕಛೇರಿ ತಪಾಸಣೆ 
ಸೋಮಶೇಖರಯ್ಯ, ವರದಿ, ಅಧೀನ ಕಛೇರಿ ತಪಾಸಣೆ, ಮೇಲಾಧಿಕಾರಿಗಳಿಂದ ಕಛೇರಿ ತಪಾಸಣೆ 
ವೃವಸ್ಥಾಪಕರು ವರದಿಗೆ ಪಾಲನಾ ವರದಿ ಸಲ್ಲಿಸುವುದು. ಸಹಾಯಕ ಮಾಹಿತಿ ಅಧಿಕಾರಿ. 

3. ಶ್ರೀ ವೈ.ಎನ್‌. | ಎಂ.ಎ.ಜಿ. ಪಿ.ಟಿ.ಸಿ.ಎಲ್‌.  ಯು.ಡಿ.ಆರ್‌. ರೈತರ ಆತ್ಮಹತ್ಯೆ, ಎಂ.ಎ.ಜಿ 
ಲಕ್ಷ್ಮೀಕಾಂತ್‌ ಪ್ರ.ದ.ಸ. | ಎ೦.ಯು.ಎಸ್‌, ಪಿ.ಟಿ.ಸಿ.ಎಲ್‌. ನ್ಯಾಯಾಲಯ ಪ್ರಕರಣಗಳು, ಎಂ.ಎ.ಜಿ 

ಎಂ.ಯು.ಎನ್‌. ಪಿ.ಟಿ.ಸಿ.ಎಲ್‌. ವಿಷಯ ನಿರ್ವಹಣೆ. 

4. | ಪಿ.ಎಸ್‌.ಆರ್‌. ಪ್ರಸಾದ್‌, | ಆರ್‌.ಆರ್‌.ಟಿ. ಗುಬ್ಬಿ ತಾಲ್ಲೂಕಿನ ನ್ಯಾಯಾಲಯದ ಪ್ರಕರಣಗಳು. 
ಪ್ರ.ದ.ಸ. 

5. | ಖಾಲಿ, ಪ್ರ.ದ.ಸ. 

6. |ಸಿ.ಎಸ್‌. ತಿಮ್ಮಯ್ಯ, | ಚುನಾವಣೆ, ಜೀತ, ಆರಾಧನಾ ಊರ್ಡಿಗೆರೆ ಸೆಂಟ್ರಲ್‌ ಪಿ.ಯು. ಕಾಲೇಜು 
ಪ್ರ.ದ.ಸ ಸರ್ಕಾಂಬ ಹೈಸ್ತೂಲ್‌ ಆಡಳಿತ. 

7. (ಟಿ.ಜಿ ವೆಂಕಟೇಶ್‌ | ಡಿ.ವಿ.ಎಸ್‌. ಜೊತೆಗೆ ಆರ್‌.ಆರ್‌.ಟಿ. ಅಪೀಲು ಕುಣಿಗಲ್‌ ಹಾಗೂ ಗುಬ್ಬಿ 
ಗ್ರಾಮ ಲೆಕ್ಕಿಗರು | ಪ್ರಕರಣಗಳಿಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸುವುದು. 
ನಿಯೋಜನೆ. 

8. | ಎ.ಎಸ್‌. ಚಂದ್ರಶೇಖರ್‌, | ಭೂ ಸ್ವಾಧೀನ, ಭೂ ಪರಿವರ್ತನೆ. 

ಎ.ದ.ಸ. 

9. | ಬಸವರಾಜಯ್ಯ, ಕಡತದ ಕೋಣೆ ನಿರ್ವಹಣೆ, ಸಿ.ಎ.ಆರ್‌. ಐ.ಆರ್‌.ಆರ್‌. ಸ್ಟೇಷನರಿ 79ಎ ಮತ್ತು ಬಿ 
ಪ್ರ.ದ.ಸ.ನಿಯೋಜನೆ ಹಾಗೂ 7ಎ ಪ್ರಕರಣಗಳು, ಆಶ್ರಯ 

10. | ಎಂ.ಪುಷ್ಟಾವತಿ, ಆರ್‌.ಆರ್‌.ಟಿ. ಸಿ.ಆರ್‌.3 ತಾಲ್ಲೂಕುಗಳು, ಎಫ್‌.ಓ.ಆರ್‌., 
ಎ.ದ.ಸ. ಎನ್‌.ಸಿ.ಆರ್‌.ಡಿ.ಸಿ.ಬಿ.ಸಿ.ಎ.ಎಲ್‌. 

1. | ಎಂ.ವಿ. ಯಶೋಧಮ್ಮ | ಆರ್‌.ಎ. ಪ್ರಕರಣಗಳು 
ಎ.ದ.ಸ. 

12. | ರುಕ್ಮಿಣಿ, ಎ.ದ.ಸ. ಸ್ವೀಕೃತಿ, ರವಾನೆ ಶಾಖೆ, ಆ.ಸ.ಪತ್ರ ವಹಿ, ಮಾಹಿತಿ ಹಕ್ಕು ವಹಿ ನಿರ್ವಹಿಸುವುದು, 

ಎಂ.ಎಲ್‌.ಎ. ಮತ್ತು ಎಂ.ಪಿ. ವಹಿ ನಿರ್ವಹಿಸುವುದು. ಇತ್ತಾದಿ 

13. | ಸುಹಾಸಿನಿ, ಎ.ದ.ಸ ಸಿಬಂದಿ ಶಾಖೆ, ಸಿ.ಸಿ.ಎ. ಪ್ರಕರಣಗಳು, ವಿ.ಎ.ಎಸ್‌., 

14. | ವಿಶ್ವನಾಥ್‌, ಎ.ಡಿ.ಎ೦. ಮಾಹಿತಿ ಹಕ್ಕು, ಸಭೆಗಳಿಗೆ ಅಂಕಿ ಅಂಶಗಳನ್ನು ಸಂಗ್ರಹಿಸುವುದು, ಆಪ್ತ 
ಶೀಘಲಿಪಿಗಾರರು ಶಾಖೆ ನಿರ್ವಹಣೆ, ಬರಪರಿಹಾರ ಶಾಖೆ, ಉಪವಿಭಾಗಾಧಿಕಾರಿಗಳ ದಿನಚರಿ. 











ಡ್‌ ಡ್‌ 
ಜಿ. ಪ್ರಕಾಶ್‌, ಆಪ್ನ 





ಫಡಾ, ಎಂ.ಪಿ.ಫಂಡ್‌, ಸಭಾ ನಡವಳಿ, ಇತರೆ ಕೆಲಸಗಳು 








ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೧೩ 


























ಸಹಾಯಕರು 
(ನಿಯೋಜನೆ) 
16. | ಹೆಚ್‌.ಎಸ್‌. ಹೇಮಲತ, ಬೆರಳಚ್ಚು ಕೆಲಸ. 
ಬೆರಳಚ್ಚುಗಾರರು 
17. | ಎಲ್‌. ನರಸಿಂಹ ವಾಹನ ಚಾಲನೆ, ನಿರ್ವಹಣೆ, ಲಾಗ್‌ಬುಕ್‌ ಬರೆಯುವುದು. 
ಮೂರ್ತಿ, ವಾಹನ 
ಚಾಲಕ. 
18. |ಖಾಲಿ ಕಛೇರಿಯ ಸ್ವಚ್ಚತೆ ನಿರ್ವಹಣೆ, ಅಧಿಕಾರಿ, ನೌಕರರು ವಹಿಸುವ ಕೆಲಸ ನಿರ್ವಹಣೆ. 
19. | ನರಸಿಂಹಯ 
20. | ರುದ್ರಪ್ಪ (ನಿಯೋಜನೆ 
ಮೇರೆ) 








4.4(1)ಬಿ (111) ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆ ಮಾರ್ಗಸೂಚಿಗಳನ್ನೊಳಗೊಂಡಂತೆ ನಿರ್ಣಯ ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ 
ಅನುಸರಿಸುವ ಕಾರ್ಯವಿಧಾನ: 
1) ಉಪವಿಭಾಗಾಧಿಕಾರಿಗಳು ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಮೇಲ್ಕಂಡ ಕಾರ್ಯಗಳಡಿ ಅಂತಿಮ ನಿರ್ಣಯ 
ತೆಗೆದುಕೊಳ್ಳುವುದು. 
2) ವ್ಯವಸ್ಥಾಪಕರು: ವಿಷಯ ನಿರ್ವಾಹಕರು ಮಂಡಿಸಿದ ಪ್ರಸ್ತಾವನೆಯನ್ನು ಪರಿಶೀಲಿಸಿ ತೆಗೆದುಕೊಳ್ಳಬಹುದಾದ 
ಕ್ರಮಗಳ ಬಗ್ಗೆ ತಿಳಿಸಿ, ಉಪವಿಭಾಗಾಧಿಕಾರಿಗಳಿಗೆ ಕಡತ ಸಲ್ಲಿಸುವುದು. 
3) ವಿಷಯ ನಿರ್ವಾಹಕರು ಕಛೇರಿ ಕಾರ್ಯವಿಧಾನ ಕೈಪಿಡಿಯಂತೆ ಅವರಿಗೆ ವಹಿಸಿದ ಶಾಖೆಗಳಿಗೆ ಸಂಬಂಧಪಟ್ಟ 
ಕಾನೂನು ಅವಕಾಶ ಪರಿಶೀಲಿಸಿ, ಟಿಪ್ಪಣಿಯನ್ನು ವ್ಯವಸ್ಥಾಪಕರಿಗೆ ಮಂಡಿಸುವುದು. 
4(1) BIV ಪ್ರಕಾರ್ಯಗಳ ನಿರ್ವಹಣೆಗೆ ಅಳವಡಿಸಿಕೊಂಡಿರುವ ಸೂತ್ರಗಳು: 
1) ಉಪವಿಭಾಗಾಧಿಕಾರಿಗಳು ಆದ್ಯತೆ ಮೇರೆ ಕಾರ್ಯಗಳನ್ನು ನಿರ್ವಹಿಸುವುದು. 
2) ತಾಂತ್ರಿಕ ಸಹಾಯಕರು ಹಾಗೂ ಭೂ ದಾಖಲೆ ಸಹಾಯಕ ನಿರ್ದೇಶಕರು ಉಪವಿಭಾಗಾಧಿಕಾರಿಗಳು 
ಸೂಚಿಸಿರುವ ಪೋಡಿ ಶಾಖೆ ಮತ್ತು ಇತರೆ ಕೆಲಸಗಳ ನಿರ್ವಹಣೆ. 
3) ವ್ಯವಸ್ಥಾಪಕರು ಕಛೇರಿ ಕಾರ್ಯ ವಿಧಾನದ ಕೈಪಿಡಿಯಂತೆ ಕಾರ್ಯಗಳನ್ನು ನಿರ್ವಹಿಸುವುದು. 
4) ಪ್ರ.ದ.ಸ. ಕಛೇರಿ ಕಾರ್ಯ ವಿಧಾನದ ಕೈಪಿಡಿಯಂತೆ ಕಾರ್ಯಗಳನ್ನು ನಿರ್ವಹಿಸುವುದು. 
5) ದ್ವಿದ.ಸ. ಕಛೇರಿ ಕಾರ್ಯ ವಿಧಾನದ ಕೈಪಿಡಿಯಂತೆ ಕಾರ್ಯಗಳನ್ನು ನಿರ್ವಹಿಸುವುದು. 
6) ಶೀಘ್ರಲಿಪಿಗಾರರು ಅರೆಸರ್ಕಾರಿ ಪತ್ರಗಳ ನಿರ್ವಹಣೆ, ನ್ಯಾಯಾಲಯದ ಆದೇಶ ಮತ್ತು ಕಾರ್ಯಕ್ರಮದಲ್ಲಿ 
ಭಾಗವಹಿಸುವುದು, ಸ್ಥಳ ತನಿಖೆಯ ಸಂದರ್ಭದಲ್ಲಿ ಭಾಗವಹಿಸುವುದು ಮತ್ತು ದಿನಚರಿ ಸಲ್ಲಿಸುವುದು. 
7) ತಾಲ್ಲೂಕು ಸರ್ವೇಯರ್‌ ಆದ್ಯತೆ ಮೇರೆ ಅಳತೆ ಕಾರ್ಯಗಳನ್ನು ನಿರ್ವಹಿಸುವುದು. 
8) ಬೆರಳಚ್ಚುಗಾರರು ಎಲ್ಲಾ ಶಾಖೆಯ ಕರಡು ಪ್ರತಿ ಮತ್ತು ನ್ಯಾಯಾಲಯದ ಆದೇಶಗಳನ್ನು ಬೆರಳಚ್ಚು 
ಮಾಡುವುದು. 
9) ವಾಹನ ಚಾಲಕರು ವಾಹನ ಚಾಲನೆ ಮಾಡುವುದು. 
10) ದಫೇದಾರ್‌ ಅವರಿಗೆ ವಹಿಸಿದ ಕೆಲಸಗಳ ಬಗ್ಗೆ ಆಯಾ ದಿನದಂದೇ ಕೆಲಸ ನಿರ್ವಹಿಸುವುದು. 
11) ಡಿ ಗ್ರೂಪ್‌ ನೌಕರರು ಅವರಿಗೆ ವಹಿಸಿದ ಕೆಲಸಗಳ ಬಗ್ಗೆ ಆಯಾ ದಿನದಂದೇ ಕೆಲಸ ನಿರ್ವಹಿಸುವುದು. 
4(1) BV ಇಲಾಖೆಯಲ್ಲಿನ ನೌಕರರು ಪ್ರಕಾರ್ಯಗಳ ನಿರ್ವಹಣೆಗೆ ಬಳಸುತ್ತಿರುವ ಇಲಾಖೆಯಲ್ಲಿರುವ ಅಧೀನದಲ್ಲಿರುವ 
ನಿಯಮಗಳು, ನಿಬಂಧನೆಗಳು, ಸೂಚನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು: 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 
ಕರ್ನಾಟಕ ಭೂ ಕಂದಾಯ ನಿಯಮಾವಳಿ 1966 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961. 
ಕರ್ನಾಟಕ ಭೂ ಮಂಜೂರಾತಿ ನಿಯಮಾವಳಿ 1969. 
ಕರ್ನಾಟಕ ಪ.ಜಾ/ಪ.ಪಂ.ಗಳ (ಹಲವು ಜಮೀನುಗಳ ಪರಭಾರೆ ನಿಷೇಧ) 
ಭೂ ಸ್ತಾಧೀನ ಅಧಿನಿಯಮ. 
ಮತದಾರರ ನೊಂದಣಿ ನಿಯಮಾವಳಿ 1960. 
































ಡರ ಅ ಹ (ಬಣ 





೨೨೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 
ಕರ್ನಾಟಕ ಪುರಸಭೆ ಅಧಿನಿಯಮ 1964. 





ಕರ್ನಾಟಕ ಸಾರ್ವಜನಿಕ ಲಿಬೆನ್ಸ್‌ಗಳು ಅಧಿಕೃತ ಅನುಭವದಾರರನ್ನು ಹೊರಹಾಕುವುದು 1974. 





10. 


ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993. 





11. 


ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 1958. 





12. 


ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಲನವಿ 1957) 





13. 


ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಡತೆ 1956. 





14. 


ಕಾಲ ಪರಿಮಿತಿ ಅಧಿನಿಯಮ 1963. 





|: 


ಸಿವಿಲ್‌ ಪ್ರಕ್ರಿಯೆ ಸಂಹಿತೆ 1908. 





16. 


ಕರ್ನಾಟಕ ನೀರಾವರಿ ಅಧಿನಿಯಮ 1965. 





17. 


ಕರ್ನಾಟಕ ನೀರಾವರಿ (ನೀರಿನ ಕರ ಅಧಿನಿಯಮ) 





18. 


ದಂಡ ಪ್ರಕ್ರಿಯೆ ಸಂಹಿತೆ ಕೋಡ್‌ 1974. 





19. 


ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963. 





20. 


ಭಾರತ ಸಾಕ್ಷಿ ಅಧಿನಿಯಮ 1972. 





21. 


ಪ.ಜಾ./ಪ.ಪಂ.ಗಳ (ದೌರ್ಜನ್ಯ) ಅಧಿನಿಯಮ 1989. 





22 


ಜೀತದಾಳು ಪದ್ದತಿ ಅಧಿನಿಯಮ 1976. 























23. | ವಕ್‌ ಅಧಿನಿಯಮ 1954. 

24. | ಅಪರಾಧಿಕ ಕಾನೂನು ಮತ್ತು ಕೈದಿಗಳನ್ನು ಗುರುತಿಸುವುದು (ಕರ್ನಾಟಕ ವ್ಯಾಪ್ತಿ ಮತ್ತು ತಿದ್ದುಪಡಿ) ಅಧಿನಿಯಮ 
1975. 

25. | ಕರ್ನಾಟಕ ಆರ್ಥಿಕ ಸಂಹಿತೆ ಮಾಹಿತಿ ಪಡೆಯಲು ಹಕ್ತು ಅಧಿನಿಯಮ 2005. 

26. | (MCE) ಮ್ಮಾನ್ತೂಯಲ್‌ ಕಂಟ್ವಾಜನಲ್‌ ಎಕ್‌ಪೆಂಡೀಚರ್‌ 

27. 


ಸರ್ಕಾರದಿಂದ ಆಗಿಂದಾಗ್ಗೆ ಬರುವ ಸುತ್ತೋಲೆ, ಅಧಿಸೂಚನೆ ಮುಂತಾದ ನಿರ್ದೇಶನಗಳು ಹಾಗೂ ಇನ್ನಿತರೆ 
ಅಧಿನಿಯಮ, ನಿಯಮಾವಳಿಗಳು. 





4(1)b VI ಇಲಾಖೆ ಹೊಂದಿರುವ ಅಥವಾ ಇಲಾಖೆಯ ಸ್ವಾಧೀನದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ಪಟ್ಟಿ: 
4(1)ಬಿ(1) ರಲ್ಲಿ ಹೇಳಿದ ಶಾಖೆಗಳ ವಿಷಯ ವಹಿ ಮತ್ತು ವಿಲೇವಾರಿ ಕಡತಗಳು 
ಪ್ರಗತಿ ತಃಖ್ತೆಗಳು: ಉಪವಿಭಾಗದ ಡಿ.ಸಿ.ಬಿ. ಹಾಜರಾತಿ ವಹಿ ಸಾಂದರ್ಭಿಕ ರಜೆ ವಹಿ, ವ್ಯವಹಾರಿಕ ಅಂಕಿ 


ಅಂಶಗಳು, ವೇತನ ಬಟವಾಡಿ ವಹಿ, ವೇತನದ ಬಡ್ತಿ ವಹಿ, ನಗದು ಪುಸ್ತಕ ವಹಿ, ಸೇವಾ ವಹಿ, ಪೀಠೋಪಕರಣಗಳ ವಹಿ, 
ಗ್ರಂಥಾಲಯದ ಅಭಿಲೇಖಾಲಯದ ಲೇಖನಾ ಸಾಮಗ್ರಿ ದಾಸ್ತಾನು ವಹಿ ಮತ್ತು ವಿತರಣೆ ವಹಿ. 
4(1)b VII ಕಾರ್ಯನೀತಿಯನ್ನು ರೂಪಿಸಲು ಅಥವಾ ಅನುಷ್ಠಾನಗೊಳಿಸುವ ಬಗ್ಗೆ ಜನ ಪ್ರತಿನಿಧಿಗಳ ಜೊತೆ ಸಮಾಲೋಚಿಸಲು 


ಅಥವಾ ಪ್ರಾತಿನಿಧ್ಯಕ್ಕೆ ಇರುವ ವ್ಯವಸ್ಥೆಗಳ ವಿವರಗಳು: 


4(1)b Vill ಸಲಹೆಯನ್ನು ಪಡೆಯುವ ಸಂದರ್ಭದಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಇರುವಂತೆ ರಚಿಸಿರುವ 
ಮಂಡಳಿಗಳು ಷರತ್ತುಗಳು, ಸಮಿತಿಗಳು ಮತ್ತು ಇತರೆ ಸಂಸ್ಥೆಗಳು ಮತ್ತು ಇವುಗಳು ನಡೆಸುವ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವೇ? 


ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ಲಭ್ಯವಿರುವುದೇ? 
ಭೂ ನ್ಯಾಯ ಮಂಡಳಿ, ತುಮಕೂರು, ಜೀತ ಪದ್ಧತಿ ನಿರ್ಮೂಲನೆ ಮತ್ತು ಪುನರ್ವಸತಿ ಸಮಿತಿ, ಉಪವಿಭಾಗ 


ಮಟ್ಟದ ದಲಿತರ ಬೇಡಿಕೆ ಸಮಿತಿ, ಅನಧಿಕೃತ ಒತ್ತುವರಿ ತೆರವು ಸಮಿತಿ, (ಟಾಸ್ಕ್‌ ಪೋರ್ಸ್‌) ಮುಂತಾದವುಗಳು. 


4(1)b IX ಅಧಿಕಾರಿಗಳ ಮತ್ತು ನೌಕರರ ನಿರ್ದೇಶಿಕೆ (Directory) 

















ಕ್ರ ಹುದ್ದೆಯ ಹೆಸರು ದೂರವಾಣಿ ಸಂಖ್ಯೆ ಮೊಬೈಲ್‌ ಸಂಖ್ಯೆ 
ಸಂ. 
1 (ಶ್ರೀ ಎಂ.ಆರ್‌. ರವಿಕುಮಾರ್‌, ಕೆ.ಎ.ಎಸ್‌. | 2278493 (ಕ) 9448579297 
ಉಪವಿಭಾಗಾಧಿಕಾರಿಗಳು, ತುಮಕೂರು | 2284040 (ನಿ) 
ಉಪವಿಭಾಗ. 
2. |ಶ್ರೀ ಜಿ.ಆರ್‌. ಸೋಮಶೇಖರಯ್ತ, ವ್ಯವಸ್ಥಾಪಕರು 9118877351 




























































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೧೫ 
ಕ್ರ. ಹುದ್ದೆಯ ಹೆಸರು ದೂರವಾಣಿ ಸಂಖ್ಯೆ ಮೊಬೈಲ್‌ ಸಂಖ್ಯೆ 
ಸಂ. 

3. | ವೈ.ಎನ್‌. ಲಕ್ಷಿ ಕಾಂತ್‌ ಪ್ರ.ದ.ಸ. 9972339141 
4. | ಪಿ.ಎಸ್‌.ಆರ್‌. ಪ್ರಸಾದ್‌, ಪ್ರ.ದ.ಸ 9964083588 
5. |ಖಾಲಿ ಪ್ರದ.ಸ. — ದ 
6. ಸಿ.ಎಸ್‌. ತಿಮ್ಮಯ್ತ್ವ ಪ್ರ.ದ.ಸ. 22909672 9845365278 
ಗೆ ಟಿ.ಜಿ. ವೆ೦ಕಟೇಶ್‌, ಗ್ರಾಮಲೆಕ್ತಿಗರು (ನಿಯೋಜನೆ) | 9986666122 9986758808 
8. | ಬಸವರಾಜಯ್ಯ ಪ್ರ.ದ.ಸ. (ನಿಯೋಜನೆ) — 9620397696 
9. ಎ.ಎನ್‌. ಚಂದ್ರಶೇಖರ್‌, ಎ.ದ.ಸ. 08138-232908 9916771083 
10. | ಎಂ. ಪುಷಾವತಿ, ಎ.ದ.ಸ. 2260221 
1. | ಎಂ.ವಿ. ಯಶೋಧಮ್ಮ ಎ.ದ.ಸ ದ 9448769609 
12. ರುಕ್ಮಿಣಿ, ಎ.ದ.ಸ. 9448824663 
13. | ಸುಹಾಸಿನಿ, ಎ.ದ.ಸ., 9886597491 
14. | ವಿಶ್ವನಾಥ, ಶೀಘ್ರಲಿಪಿಗಾರರು 9739129842 9448443402 
15. | ಹೆಚ್‌.ಎಸ್‌. ಹೇಮಲತ, ಬೆರಳಚ್ಚುಗಾರರು 225645/ 9008059996 
16. | ಎಲ್‌. ನರಸಿಂಹಮೂರ್ತಿ, ವಾಹನ ಚಾಲಕ ದ 9740778060 
17. | ದಫೇದಾರ್‌ ಹುದ್ದೆ. ಖಾಲಿ ಇದೆ. — — 
18. | ಖಾಲಿ ಗೂಪ್‌ ಡಿ 
19. ನರಸಿಂಹಯ್ವ ಗೂಪ್‌ ಡಿ. — ದ 
20. | ರುದ್ರಪ್ತ, ಗ್ರೂಪ್‌ ಡಿ (ನಿಯೋಜನೆ ಮೇರೆ) — 9986245266 
21. |ಶ್ರೀ ಜಿ. ಪ್ರಕಾಶ್‌, ಶೀಘ್ರಲಿಪಿಗಾರರು (ನಿಯೋಜನೆ | 2292201 9480231665 
ಮೇರೆ) 
22. | ತಾಂತ್ರಿಕ ಸಹಾಯಕರು, ಎ.ಡಿ.ಎಲ್‌.ಆರ್‌. ಹುದ್ದೆ | - ದ 
ಖಾಲಿ ಇದೆ. 
23. | ಆರ್‌.ಕೆ. ಮಂಜುನಾಥ್‌, ದ್ರಿದ.ಭೂ. ಮಾಪಕರು 225645 9448661172 
24. |ಗೂಫ್‌ ಡಿ ಹುದ್ದೆ ಖಾಲಿ ಖಾಲಿ 








4(1)B X ಅಧಿಕಾರಿ/ ನೌಕರರು ಹುದ್ದೆಯ ಹೆಸರು ನಿವ್ವಳ ಸಂಬಳ 
ತುಮಕೂರು ಉಪವಿಭಾಗಾಧಿಕಾರಿಗಳು (ಕಂದಾಯ ಇಲಾಖೆ) ತುಮಕೂರು ಇವರ ಮತ್ತು ಕಛೇರಿ ನೌಕರರು 


ಪಡೆಯುತ್ತಿರುವ ಮಾಸಿಕ ವೇತನ ವಿವರಗಳು. 
2053 ಜಿಲ್ಲಾ ಆಡಳಿತ ಲೆಕ್ಕ ಶೀರ್ಷಿಕೆ 


















































ಕ್ರ. ಹೆಸರು ಮತ್ತು ಪದನಾಮ ನಿವ್ವಳ ವೇತನ ರೂ. |ಷ 
ಸಂ. 

1. | ಶ್ರೀ ಎಂ.ಆರ್‌. ರವಿಕುಮಾರ್‌, ಕೆ.ಎ.ಎಸ್‌. ಉಪವಿಭಾಗಾಧಿಕಾರಿ. 21,480-00 
2. [ಶ್ರೀ ಜಿ.ಆರ್‌. ಸೋಮಶೇಖರಯ್ತ ವ್ಯವಸ್ತಾಪಕರು 17.000-00 
3. [ಶ್ರೀ ವೈ.ಎನ್‌. ಲಕ್ಷ್ಮಿಕಾಂತ್‌ ಪ್ರಥಮ ದರ್ಜೆ ಸಹಾಯಕರು 11,815-00 
4. |ಶೀ ಸಿ.ಎಸ್‌. ತಿಮ್ನಯ್ತ, ಪ್ರಥಮ ದರ್ಜೆ ಸಹಾಯಕರು 16,363-00 
5. | ಖಾಲಿ ಪ್ರದ.ಸ. 

6. | ಶ್ರೀಮತಿ ಟಿ.ಎಸ್‌. ರುಕ್ತಿಣಿ, ದ್ವಿತೀಯ ದರ್ಜೆ ಸಹಾಯಕರು 7.771-00 
7. |ಶ್ರೀ ಎ.ಎನ್‌ ಚಂದ್ರಶೇಖರ್‌, ದ್ವಿತೀಯ ದರ್ಜೆ ಸಹಾಯಕರು 10,522-00 
8. [ಕು.ಡಿ.ವಿ. ಸುಹಾಸಿನಿ, ದಿತೀಯ ದರ್ಜೆ ಸಹಾಯಕರು 7771-00 
9. | ಶ್ರೀಮತಿ ಎಂ.ವಿ. ಯಶೋಧಮ್ಮ, ದ್ವಿತೀಯ ದರ್ಜೆ ಸಹಾಯಕರು 10,052-00 
10. | ಶ್ರೀಮತಿ ಎಂ. ಪುಷಾವತಿ, ದ್ವಿತೀಯ ದರ್ಜೆ ಸಹಾಯಕರು 10,087-00 
11. | ಶ್ರೀ ವಿಶ್ವನಾಥ. ಶೀಘ್ರಲಿಪಿಗಾರರು 15,818-00 











೨೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 








ಕ್ರ. ಹೆಸರು ಮತ್ತು ಪದನಾಮ ನಿವ್ವಳ ವೇತನ ರೂ. | ಷರಾ 
ಸಂ. 

12. ಶ್ರೀಮತಿ ಹೆಚ್‌.ಎಸ್‌. ಹೇಮಲತ, ಬೆರಳಚ್ಚುಗಾರರು 10.177-00 

13. (ಶ್ರೀ ಎಲ್‌. ನರಸಿಂಹಮೂರ್ತಿ, ವಾಹನ ಚಾಲಕರು 10,337-00 





14. | ದಫೇದಾರ್‌ ಹುದೆ ಖಾಲಿ ಇದೆ. — 
15. | ಗ್ರೂಪ್‌ ಡಿ ನೌಕರ ಖಾಲಿ ದ 
16. | ನರಸಿ೦ಂಹಯ್ತ, ಗ್ರೂಪ್‌ ಡಿ ನೌಕರ 9,171-00 
ತಾಂತ್ರಿಕ ಸಿಬಂದಿ 
17. (ತಾಂತ್ರಿಕ ಸಹಾಯಕರು, ಎ.ಡಿ.ಎಲ್‌.ಆರ್‌. ಖಾಲಿ ಇದೆ. 

18. [ಶ್ರೀ ಆರ್‌.ಕೆ. ಮಂಜುನಾಥ್‌, ದ್ವಿತೀಯ ದರ್ಜೆ ಭೂ ಮಾಪಕರು 11,596-00 
19. | ಬಾಂದು ಜವಾನ ಡಿ ಗ್ರೂಪ್‌-ಖಾಲಿ ದ 
2015-ಚುನಾವಣಾ ಲೆಕ್ತ ಶೀರ್ಷಿಕೆ 
20. | ಶ್ರೀ ಪಿ.ಎಸ್‌.ಆರ್‌. ಪ್ರಸಾದ್‌, ಪ್ರಥಮ ದರ್ಜೆ ಸಹಾಯಕರು 10,790-00 
4(1)8 X1 ಯೋಜನೆ ವಿವರಗಳು: ಪ್ರಸ್ತಾವಿಕ ವೆಚ್ಚಗಳು ಮತ್ತು ಬಟವಾಡೆ ಮಾಡಿದ ವರದಿಗಳನ್ನೊಳಗೊಂಡಂತೆ ಪ್ರತಿ ಏಜೆನ್ಸಿಗೂ 

ಹಂಚಿಕೆ ಮಾಡಿದ ಆಯವ್ಯಯ: 
2008-09ನೇ ಸಾಲಿಗೆ 2053-00-094-1-01 ಲೆಕ್ಕ ಶೀರ್ಷಿಕೆಯಡಿ ಬಿಡುಗಡೆಯಾಗಿರುವ ಅನುದಾನದ ವಿವರ. 


















































ಕ್ರ. 041 ಪ್ರಯಾಣ ವೆಚ್ಚ 051 ಸಾಮಾನ್ಯ 052 ದೂರವಾಣಿ 0/1 ಕಟ್ಟಡ 195 ಸಾರಿಗೆ 
ಸಂ. ವೆಚ್ಚಗಳು ವೆಚ್ಚಗಳು ವೆಚ್ಚಗಳು ವೆಚ್ಚಗಳು 
1 |33000-00 8500-00 5100000 22500-00 1.38,000-00 




















4(1)B Xl! ಹಣ ಹಂಚಿಕೆ ಮಾಡಿದ ವಿವರಗಳನ್ನೊಳಗೊ೦ಡಂತೆ ಕಾರ್ಯಕ್ರಮಗಳು ಫಲಾನುಭವಿಗಳ ವಿವರ ಹಾಗೂ ಸಹಾಯ 
ಧನ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ವಿಧಾನ: 
4(1)8 7 ರಿಯಾಯಿತಿಗಳು, ಅಪ್ಪಣೆ ಪತ್ರಗಳು ಅಥವಾ ಅಧಿಕಾರ ಪತ್ರಗಳನ್ನು ಪಡೆದವರ ವಿವರಗಳು. 
ಯಾವುದೇ ರಿಯಾಯಿತಿಗಳು, ಅಪ್ಪಣೆ ಪತ್ರ ಮ೦ಜೂರು ಮಾಡಿರುವುದಿಲ್ಲ. 
4(1)BX IV ಉಪವಿಭಾಗದಲ್ಲಿ ದೊರೆಯುವ ಅಥವಾ ಹೊಂದಿರುವ ವಿದ್ಯುನ್ಮಾನ ರೂಪಕ್ಕೆ ಇಳಿಸಿರುವ ಮಾಹಿತಿಗಳು 
ವಿವರಗಳು: 
ಇಲ್ಲ. 
4(1)B XV ಗ್ರಂಥಾಲಯವನ್ನು ಸಾರ್ವಜನಿಕರ ಬಳಕೆಗೆ ನಿರ್ವಹಿಸಿದ್ದಲ್ಲಿ, ಗ್ರಂಥಾಲಯವು ಅಥವಾ ವಾಚನಾಲಯವು 
ಕಾರ್ಯ ನಿರ್ವಹಿಸುವ ಸಮಯ ಹಾಗೂ ಸಾರ್ವಜನಿಕರಿಗೆ ಮಾಹಿತಿಯನ್ನು ಪಡೆಯಲು ಇರುವ ಅನುಕೂಲತೆಗಳ ವಿವರಗಳು: 
- ಸಾರ್ವಜನಿಕರ ಬಳಕೆಗೆ ಗ್ರಂಥಾಲಯ ನಿರ್ವಹಿಸಿಲ್ಲ - 
4(1)B XVI ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಪದನಾಮ ಮತ್ತು ಇತರೆ ವಿವರಗಳು: 


1 ಶ್ರೀ ಎಂ.ಆರ್‌. ರವಿಕುಮಾರ್‌, ಕೆ.ಎ.ಎಸ್‌. ಸಾರ್ವಜನಿಕ ಮಾಹಿತಿ ಅಧಿಕಾರಿ, 
ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗಾಧಿಕಾರಿಗಳ ಕಛೇರಿ, ತುಮಕೂರು 
ಉಪವಿಭಾಗ. ಉಪವಿಭಾಗ ಮತ್ತು ಮೇಲ್ಮನವಿ ಪ್ರಾಧಿಕಾರಿ, 


ತುಮಕೂರು, ಉಪವಿಭಾಗ. 
2. ಶ್ರೀ ಜಿ.ಆರ್‌. ಸೋಮಶೇಖರಯ್ಯ, ಮ್ಯಾನೇಜರ್‌, ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ, 
ಉಪವಿಭಾಗಾಧಿಕಾರಿಗಳ ಕಛೇರಿ. ಉಪವಿಭಾಗಾಧಿಕಾರಿಗಳ ಕಛೇರಿ, ತುಮಕೂರು 
ಉಪವಿಭಾಗ. 
ಸಾರ್ವಜನಿಕ/ ಉಪ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಪಟ್ಟಿ 
ಉಪವಿಭಾಗಾಧಿಕಾರಿಗಳ ಕಛೇರಿ, ತುಮಕೂರು 





























ಇಲಾಖೆ ಜಿಲ್ಲೆ/ ತಾಲ್ಲೂಕು ಪದನಾಮ ಕಛೇರಿ ವಿಳಾಸ ದೂರವಾಣಿ ಅಧಿಕಾರಿಗಳ 
ಗ್ರಾಮ ಮೊಬೈಲ್‌ ಫ್ಯಾಕ್ಸ್‌ ನೇಮಕಾತಿ 
ಸಂಖ್ಯೆ ಅಧಿಸೂಚನೆ ಸಂಖ್ಯೆ 
ಮತ್ತು ದಿನಾಂಕ 
ಕಂದಾಯ | ಉಪವಿಭಾಗಾಧಿಕಾರಿ | ಸಾರ್ವಜನಿಕ | ಉಪವಿಭಾಗಾಧಿಕಾರಿಗಳ | 2278493 ಕಂ.ಇ.37, 
ಗಳು ಮಾಹಿತಿ ಕಛೇರಿ, 1ನೇ ಮಹಡಿ, | (ಕಛೇರಿ-ಫ್ಯಾಕ್ಸ್‌) | ವಿಮಕ.2005, 
ಉಪವಿಭಾಗಾಧಿಕಾರಿ | ಅಧಿಕಾರಿ ಮಿನಿವಿಧಾನಸೌಧ, 2284040 ದಿನಾ೦ಕ:12.08.2005 
ಗಳ ಕಛೇರಿ ತುಮಕೂರು. (ಮನೆ) 
9448579297 
































































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೧೭ 
ಇಲಾಖೆ ಜಿಲ್ಲೆ/ ತಾಲ್ಲೂಕು ಪದನಾಮ ಕಛೇರಿ ವಿಳಾಸ ದೂರವಾಣಿ ಅಧಿಕಾರಿಗಳ 
ಗ್ರಾಮ ಮೊಬೈಲ್‌ ಫ್ಯಾಕ್ಸ್‌ ನೇಮಕಾತಿ 
ಸಂಖ್ಯೆ ಅಧಿಸೂಚನೆ ಸಂಖ್ಯೆ 
ಮತ್ತು ದಿನಾಂಕ 
ಕಂದಾಯ ವ್ಯವಸ್ಥಾಪಕರು, ಸಹಾಯಕ ಉಪವಿಭಾಗಾಧಿಕಾರಿಗಳ | 2278493 ಕಂ.ಇ.37, 
ಉಪವಿಭಾಗಾಧಿಕಾರಿ | ಸಾರ್ವಜನಿಕ | ಕಛೇರಿ, 1ನೇ ಮಹಡಿ, | (ಕಛೇರಿ) ವಿಮಕ.2005, 
ಗಳ ಕಛೇರಿ ಮಾಹಿತಿ ಮಿನಿವಿಧಾನಸೌಧ, 9448877354 ದಿನಾಂಕ:12.08.2005 
ಅಧಿಕಾರಿ ತುಮಕೂರು. 
ಅಧಿಕಾರಿಗಳ ಮತ್ತು ನೌಕರರ ನಿರ್ದೇಶಿಕೆ (Directory) 
ಕ; ಹುದ್ದೆಯ ಹೆಸರು ದೂರವಾಣಿ ಸಂಖ್ಯೆ ಮೊಬೈಲ್‌ ಸಂಖ್ಯೆ 
ಸಂ. 
1 (ಶ್ರೀ ಎಂ.ಆರ್‌. ರವಿಕುಮಾರ್‌, ಕೆ.ಎ.ಎಸ್‌. | 2278493 (ಕ) 9448579297 
ಉಪವಿಭಾಗಾಧಿಕಾರಿಗಳು, ತುಮಕೂರು | 2284040 (ನಿ) 
ಉಪವಿಭಾಗ. 
2. [ಶ್ರೀ ಜಿ.ಆರ್‌. ಸೋಮಶೇಖರಯ್ಯ ವೃವಸ್ತಾಪಕರು 9448877354 
3. | ಪಿ.ಎಸ್‌.ಆರ್‌. ಪ್ರಸಾದ್‌, ಪ್ರ.ದ.ಸ. 9964083588 
4. | ವೈ.ಎನ್‌. ಲಕ್ಷ್ಮಿಕಾಂತ್‌ ಪ್ರ.ದ.ಸ. 9972339141 
5, | ಖಾಲಿ ಪ್ರದ.ಸ. ದ — 
6. ಸಿ.ಎಸ್‌. ತಿಮ್ಮಯ್ತ ಪ್ರ.ದ.ಸ. 22909672 9845365278 
7. ಟಿ.ಜಿ. ವೆಂಕಟೇಶ್‌, ಪ್ರ.ದ.ಸ. (ನಿಯೋಜನೆ) 9986758808 
8. ಬಸವರಾಜಯ್ಯ, ಪ್ರ.ದ.ಸ. (ನಿಯೋಜನೆ) — 9620397696 
9. ಎ.ಎನ್‌. ಚಂದ್ರಶೇಖರ್‌, ಎ.ದ.ಸ. 08138-232908 9916774083 
10. | ಎಂ. ಪುಷಾವತಿ, ಎ.ದ.ಸ. 2260221 
1. | ಎಂ.ವಿ. ಯಶೋಧಮ್ಮ ಎ.ದ.ಸ ದ 9448769609 
12. ರುಕ್ಮಿಣಿ, ಎ.ದ.ಸ. 9448824663 
13. | ಸುಹಾಸಿನಿ, ಎ.ದ.ಸ., 9886597491 
14. | ವಿಶ್ವನಾಥ, ಶೀಘ್ರಲಿಪಿಗಾರರು 9739129842 9494481545 
15. | ಹೆಚ್‌.ಎಸ್‌. ಹೇಮಲತ, ಬೆರಳಚ್ಚುಗಾರರು 225645/ 
16. | ಎಲ್‌. ನರಸಿಂಹಮೂರ್ತಿ, ವಾಹನ ಚಾಲಕ ದ 9740778060 
17. | ದಫೇದಾರ್‌ ಹುದ್ದೆ ಖಾಲಿ ಇದೆ. — — 
18. | ಖಾಲಿ ಗೂಪ್‌ ಡಿ 
19. ನರಸಿ೦ಂಹಯ್ಹ ಗೂಪ್‌ ಡಿ. — ದ 
20. | ರುದ್ರಪ್ರ, ಗ್ರೂಪ್‌ ಡಿ (ನಿಯೋಜನೆ ಮೇರೆ) — 9986245266 
21. | ಶ್ರೀ ಜಿ. ಪ್ರಕಾಶ್‌, ಶೀಘ್ರಲಿಪಿಗಾರರು 2292201 9480231665 
(ನಿಯೋಜನೆ ಮೇರೆ) 
22. | ತಾಂತ್ರಿಕ ಸಹಾಯಕರು, ಎ.ಡಿ.ಎಲ್‌.ಆರ್‌. ಹುದ್ದೆ |- ದ 
ಖಾಲಿ ಇದೆ. 
23. | ಆರ್‌.ಕೆ. ಮಂಜುನಾಥ್‌, ದ್ವಿದ.ಭೂ. ಮಾಪಕರು 225645 9448661172 
24. |ಡಿ ಗೂಪ್‌ ಹುದ್ದೆ- ಖಾಲಿ ಇದೆ. 
ಉಪವಿಭಾಗಾಧಿಕಾರಿ, ತುಮಕೂರು, 
ಪಿ.ಆರ್‌.137 ಉಪವಿಭಾಗ, ತುಮಕೂರು. 


೨೨೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಶಿವಮೊಗ್ಗಜಿಲ್ಲೆ, ಶಿವಮೊಗ್ಗ 
ಸಂ.ಡಿಆರ್‌ಎಸ್‌/ಸಮಾಪನೆ/35/ ಡಿಎಲ್‌ಎಸ್‌/2007-08/1633, ದಿನಾಂಕ:30ನೇ ಜನವರಿ, 2009 
ವಿಷಯ: ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಇಟ್ಟಿಗೇನಹಳ್ಳಿ, ಭದ್ರಾವತಿ ತಾ: ಈ ಸಂಘವನ್ನು 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ:]) ಸ.ಸಂ.ಸಹಾಯಕ ನಿಬಂಧಕರು, ಶಿವಮೊಗ್ಗ ಇವರ ಪತ್ರ ಎಆರ್‌24/ ಸಮಾಪನೆ/89/08-09, 
ದಿನಾ೦ಕ:16.12.2008. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಡಿಆರ್‌ಎಸ್‌/ಸಮಾಪನೆ/7/2008-09/1453 
ದಿನಾಂಕ:23.12.2008. 
3) ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಭದ್ರಾವತಿ ಇವರ ಪತ್ರ ಸಅಅ/ ಭದ್ರಾವತಿ/ ಸಮಾಪನೆ/ 
ಇಟ್ಟಿಗೇನಹಳ್ಳಿ ಎಂಪಿಸಿಎಸ್‌/2008-09/ ದಿನಾ೦ಕ:15.01.2009. 





ಪ್ರಸ್ತಾವನೆ: 

ಹಾಲು ಉತ್ಪಾದಕರ ಸಹಕಾರ ಸಂಘ ನಿ.ಇಟ್ಟಿಗೇನಹಳ್ಳಿ, ಭದ್ರಾವತಿ ತಾ: ಸಂಘವು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ನೊಂದಣಿ ಸಂಖ್ಯೆ 
ಎಆರ್‌ಎಸ್‌/24/ಆರ್‌ಜಿಎನ್‌/ ದಿನಾಂಕ:......ರಲ್ಲಿ ನೋಂದಣಿಯಾಗಿರುತ್ತದೆ. ಸದರಿ ಸಂಘವು ಭದ್ರಾವತಿ ತಾಲ್ಲೂಕಿನ 
ಇಟ್ಟಿಗೇನಹಳ್ಳಿ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. 

ಈ ಸಹಕಾರ ಸಂಘವು ನಿಷ್ಟಿಯಗೊಂಡಿದ್ದು ಹಾಲು ಸಂಗ್ರಹಣೆ ಸ್ಥಗಿತಗೊಳಿಸಲಾಗಿದೆ. ಸದರಿ ಸಂಘವು 2 
ವರ್ಷಗಳಿಂದ ಸಂಪೂರ್ಣ ಸ್ಥಗಿತಗೊಂಡಿರುತ್ತದೆಂದು ವರದಿಸಲಾಗಿದೆ. ಸಂಘದ ಸದಸ್ಯರುಗಳು ಹಾಲು ಸರಬರಾಜು ಮಾಡಲು 
ಆಸಕ್ತಿ ಹೊಂದಿರುವುದಿಲ್ಲ. ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವ ಅಗತ್ಯವಿರುವುದಿಲ್ಲ ಎಂದು 
ಸಮಾಪನೆಗೊಳಿಸಲು ಉಲ್ಲೇಖ (1ರಲ್ಲಿ ಶಿಫಾರಸ್ಸು ಮಾಡಲಾಗಿತ್ತು. ಉಲ್ಲೇಖ (1ರ ಶಿಫಾರಸ್ಸಿನ ಮೇರೆಗೆ ಈ ಕಛೇರಿಯಿಂದ 
ಉಲ್ಲೇಖ (2)ರಲ್ಲಿ ಸಂಘದ ನಿರ್ದೇಶಕರುಗಳಿಗೆ ಸಹಕಾರ ಕಾಯ್ದೆ ಕಲಂ 72 ರನ್ವಯ ಈ ಸಂಘವನ್ನು ಏಕೆ 
ಸಮಾಪನೆಗೊಳಿಸಬಾರದು ಎಂಬ ಬಗ್ಗೆ ಕಾರಣ ಕೇಳಿ ನೋಟಸನ್ನು ಜಾರಿ ಮಾಡಲಾಗಿತ್ತು. ಉಲ್ಲೇಖ (3)ರಲ್ಲಿ ಸಹಕಾರ 
ಅಭಿವೃದ್ಧಿ ಅಧಿಕಾರಿಗಳು, ಭದ್ರಾವತಿ ಇವರು ನೋಟೀಸನ್ನು ಜಾರಿ ಮಾಡಿ ಸ್ವೀಕೃತಿಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. 
ಆಡಳಿತ ಮಂಡಳಿಯ ನಿರ್ದೇಶಕರು ನಿಗದಿತ ಅವಧಿಯ ಒಳಗೆ ಉತ್ತರವನ್ನು ಸಲ್ಲಿಸಲು ಆಡಳಿತ ಮಂಡಳಿ ನಿರ್ದೇಶಕರು 
ವಿಫಲರಾಗಿದ್ದು ತಮ್ಮ ಸಮಜಾಯಿಷಿಯನ್ನು ನೀಡಿರುವುದಿಲ್ಲ. ಆದ್ದರಿಂದ ಈ ಸಹಕಾರ ಸಂಘವನ್ನು ನಡೆಸಲು ಆಸಕ್ತಿ 
ಇರುವುದಿಲ್ಲವೆಂದು ದೃಢಪಟ್ಟಿದೆ. ಪ್ರಯುಕ್ತ ಸಮಾಪನೆಗೊಳಿಸುವುದು ಸೂಕ್ತವೆಂದು ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)ರನ್ವಯ ಮತ್ತು ಕರ್ನಾಟಕ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/ದಿನಾ೦ಕ:21.1..2001ರಲ್ಲಿ ದತ್ತವಾದ ಅಧಿಕಾರದನ್ವಯ ಸಿ.ಎನ್‌. ದೇವರಾಜ್‌, ಸಹಕಾರ 
ಸಂಘಗಳ ಉಪನಿಬಂಧಕರು, ಶಿವಮೊಗ್ಗಜಿಲ್ಲೆ, ಶಿವಮೊಗ್ಗ ಆದ ನಾನು, ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, 
ಇಟ್ಟಿಗೇನಹಳ್ಳಿ, ಭದ್ರಾವತಿ ತಾ: ಈ ಸಂಘವನ್ನು ಸಮಾಪನೆಗೊಳಿಸಿ ಆದೇಶಿಸಿರುತ್ತೇನೆ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959ರ ಕಲಂ 73 ರನ್ವಯ ಸಮಾಪನಾಧಿಕಾರಿಯಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರ, ಭದ್ರಾವತಿ ಇವರನ್ನು ನೇಮಕ 
ಮಾಡಲಾಗಿದೆ. ಸಮಾಪನಾಧಿಕಾರಿಯವರು ಈ ಆದೇಶದ 30 ದಿನಗಳೊಳಗಾಗಿ ಸಂಘದ ಪ್ರಭಾರವನ್ನು ಪಡೆದು ನಡವಳಿಕೆ 
ನಡೆಸತಕ್ಕದ್ದು. 

ಈ ಆದೇಶವನ್ನು ಈ ದಿನ ದಿನಾಂಕ 30ನೇ ಜನವರಿ 2009 ರಂದು ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ 
ಹೊರಡಿಸಲಾಗಿದೆ. 

ಸಿ.ಎನ್‌. ದೇವರಾಜ್‌ 
ಪಿ.ಆರ್‌.163 ಸಹಕಾರ ಸಂಘಗಳ ಉಪನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ, ಬಾಗಲಕೋಟೆ 
ಜ್ಞಾಪನ 
ಸಂಖ್ಯೆ: ಜಿ1(ಜಿ2)/ಬೇ.154/ಅನಧಿಕೃತ/ಗೈರು/189/2008-09/5830, ದಿನಾಂಕ:21ನೇ ಫೆಬ್ರವರಿ, 2009 
ವಿಷಯ: ಶ್ರೀ ಎನ್‌.ಎಫ್‌. ಹುಡೇದಮನಿ ಜವಾನ ಉಪನಿರ್ದೇಶಕರ ಕಾರ್ಯಾಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬಾಗಲಕೋಟೆ ಇವರ ಅನಧಿಕೃತ ಗೈರು ಹಾಜರಿ ಕುರಿತು ಶಿಸ್ತುಕ್ರಮ ಜರುಗಿಸಿದ ಬಗ್ಗೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೧೯ 





ಉಲ್ಲೇಖ: 1) ಈ ಕಛೇರಿಯಿಂದ ತಿಳುವಳಿಕೆ ನೀಡಿ, ನೋಂದಾಯಿಸಿದ ಅಂಚೆ ಮೂಲಕ ನೀಡಿದ ನೋಟೀಸು 
ದಿನಾಂಕ:05.12.2007, ಮತ್ತು ದಿನಾಂಕ:1.03.2008, 05.04.2008. 
2) ಅಂತಿಮ ನೋಟೀಸು ದಿನಾ೦ಕ:18.08.2008. 
3) ವಿಜಯ ಕರ್ನಾಟಕದಲ್ಲಿ ದಿನಾಂಕ:06.02.2009 ರಂದು ಅಂತಿಮವಾಗಿ ಹಾಜರಾಗಲು ಅವಕಾಶ 
ನೀಡಿದ ಪತ್ರಿಕಾ ಪ್ರಕಟಣೆ 
ಪ್ರಸ್ತಾವನೆ: 

ಮೇಲಿನ ವಿಷಯ ಹಾಗೂ ಉಲ್ಲೇಖದಲ್ಲಿಯ ಪತ್ರಗಳನ್ನು ಗಮನದಲ್ಲಿ ಇರಿಸಿ, ಶ್ರೀ ಎನ್‌.ಎಫ್‌. ಹುಡೇದಮನಿ, 
ಜವಾನ ಇವರು ದಿನಾಂಕ:19.11.2007 ರಿಂದ ಕಛೇರಿ ಕೆಲಸಕ್ಕೆ ಯಾವುದೇ ರಜೆ ಸಲ್ಲಿಸದೇ ಹಾಗೂ ಯಾವುದೇ 
ಮಾಹಿತಿಯನ್ನು ನೀಡದೇ ಕರ್ತವ್ಯದಿಂದ ಅನಧಿಕೃತ ಗೈರು ಹಾಜರಾಗಿರುತ್ತಾರೆ. ಈ ಬಗ್ಗೆ ಈ ಕಛೇರಿಯಿಂದ 
ದಿನಾಂಕ:05.12.2007 ಮತ್ತು 11.03.2008 ಹಾಗೂ 05.04.2008 ರಂದು ಹಾಜರಾಗಲು ತಿಳುವಳಿಕೆ ಪತ್ರವನ್ನು ನೀಡಲಾಗಿದೆ. 
ತಿಳುವಳಿಕೆ ನೋಟೀಸು ಕೂಡ ಸಲ್ಲಿಸಲಾಗಿದೆ. ಇದರಿಂದ ಶ್ರೀ ಎನ್‌.ಎಫ್‌. ಹುಡೇದಮನಿ ಅವರಿಂದ ಯಾವುದೇ ಉತ್ತರವಿಲ್ಲ. 
ಮತ್ತು ಅಂತಿಮ ನೋಟೀಸ್‌ ಎಂದು ನೀಡಿ ದಿನಾಂಕ:18.08.2008 ರಂದು ಪುನಃ ನೋಂದಾಯಿಸಿದ ಅಂಚೆ ಮೂಲಕ 
ನೋಟೀಸ್‌ ಕಳುಹಿಸಲಾಗಿದೆ. ಮತ್ತು ಈ ಕಛೇರಿಯಿಂದ ಒಬ್ಬ ಜವಾನನ್ನು ಕಳುಹಿಸಿ, ಕರ್ತವ್ಯಕ್ಕೆ ಹಾಜರಾಗುವಂತೆ ತಿಳುವಳಿಕೆ 
ನೀಡಲಾಗಿದೆ. ಆದಾಗ್ಯೂ ಯಾವುದೇ ಉತ್ತರ ಇರುವುದಿಲ್ಲ. ಇದರಿಂದ ಕಛೇರಿ ಕೆಲಸಕ್ಕೆ ತುಂಬಾ ತೊಂದರೆಯಾಗಿದ್ದು, ಸ್ವಂತ 
ಗ್ರಾಮ ಸಂಶಿ ತಾ: ಬಾಗಲಕೋಟೆ ಇರುವುದಾಗಿ ತಿಳಿದು ಬಂದಿದೆ. 

ಅಂತಿಮವಾಗಿ ದಿನಾ೦ಕ:06.02.2009 ರಂದು ರಾಜ್ಯಾದ್ಯಂತ ಪ್ರಸಾರವಾಗುವ ವಿಜಯ ಕರ್ನಾಟಕ ಪತ್ರಿಕೆ ಪ್ರಕಟಣೆ 
ನೀಡಿ ಅಂತಿಮ 7 ದಿನ ಅವಕಾಶ ನೀಡಿದರೂ ಸದರಿ ನೌಕರನಿಂದಾಗಲಿ ಅಥವಾ ಅವರ ಕುಟುಂಬದವರಿಂದ ಯಾವುದೇ 
ರೀತಿ ಮಾಹಿತಿಯಾಗಲೀ ಮತ್ತು ಖುದ್ದಾಗಿಯಾಗಲಿ ಈ ಕಛೇರಿಗೆ ಹಾಜರಾಗುವ ಬಗ್ಗೆ ತಮ್ಮಿಂದ ಯಾವುದೇ ಉತ್ತರ 
ಸಲ್ಲಿಸಿರುವುದಿಲ್ಲ, ಪ್ರಯುಕ್ತ ಸದರಿ ನೌಕರರು ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ನೌಕರರಾಗಿದ್ದು ಈ ರೀತಿ ಅನಧಿಕೃತ ಗೈರು 
ಹಾಜರಾಗಿರುವುದರಿ೦ದ ಕಛೇರಿ ದೈನಂದಿನ ಕೆಲಸಕ್ಕೆ ಪ್ರಗತಿಗೆ ಹಿನ್ನಡೆಯು೦ಟು ಮಾಡುವುದರೊಂದಿಗೆ ಬೇಜವಾಬ್ದಾರಿತನದಿಂದ 
ವರ್ತಿಸಿ, ತಾವು ಕರ್ತವ್ಯದ ಮೇಲೆ ಮುಂದುವರಿಯಲು ಇಚ್ಛೆ ಇಲ್ಲವೆಂದು (ಭಾವಿಸಿ) ಪರೋಕ್ಷವಾಗಿ ಪ್ರಾಧಿಕಾರಕ್ಕೆ 
ಮನವರಿಕೆಯಾಗಿರುತ್ತದೆ. 

ಈ ಮೇಲಿನ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಸದರಿ ನೌಕರ ನಡವಳಿಕೆಗಳು ಕರ್ನಾಟಕ ನಾಗರೀಕ ಸೇವೆ (ನಡತೆ) 
ನಿಯಮಾವಳಿ 1966ರ ವಿರುದ್ಧವಾಗಿರುವುದು ದೃಢಪಟ್ಟರುವುದು. ನಿಮ್ಮ ಸೇವೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ವಜಾ 
ಮಾಡಬಹುದಾಗಿದೆ ಆದರೆ ಮಾನವೀಯತೆ ಹಿತದೃಷ್ಟಿಯಿಂದ ಪರಿಗಣಿಸಿ ನಿಮ್ಮನ್ನು ಕಡ್ಡಾಯ ನಿವೃತ್ತಿಗೊಳಿಸಲು ಈ ಕೆಳಗಿನಂತೆ 
ಕ್ರಮ ಕೈಗೊಳ್ಳಬಹುದಾಗಿದೆ. 

ಆದೇಶ 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಎನ್‌.ಎಫ್‌. ಹುಡೇದಮನಿ, ಜವಾನ ಉಪನಿರ್ದೇಶಕರ 
ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಾಗಲಕೋಟೆ ಇವರನ್ನು ಎಸ್‌.ಆರ್‌. ಮನಹಳ್ಳಿ ಉಪನಿರ್ದೇಶಕನಾದ ನಾನು 
ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 1957 ನಿಯಮ 7ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಎನ್‌.ಎಫ್‌. ಹುಡೇದಮನಿ ಜವಾನ ನಿಮ್ಮನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಕರ್ನಾಟಕ 
ಸೇವಾ ನಿಯಮ 285 । (ಸಿ) ಉಪನಿಯಮ (4)ರಲ್ಲಿಯ ನಿಯಮಗಳನ್ವಯ ದಿನಾಂಕ:19.11.2007ರ೦ದಲೇ ಜಾರಿಗೆ 
ಬರುವಂತೆ ಕಡ್ಡಾಯ ನಿವೃತ್ತಿಗೊಳಿಸಲಾಗಿದೆ. 

ಉಪನಿರ್ದೇಶಕರು (ಆಡಳಿತ) 
ಪಿ.ಆರ್‌.207 ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಾಗಲಕೋಟೆ. 
ಶಿಕ್ಷಣ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಇಡಿ 74 ಯುಸಿ 2007, ಬೆಂಗಳೂರು, ದಿನಾಂಕ:7ನೇ ಮೇ, 2009 

ವಿಷಯ: EE. ಶಿಕ್ಷಣ ಇಲಾಖೆಯ ಸ್ಥಾನಪನ್ನ ಬಡ್ತಿ ಪಡೆದ ರಿಜಿಸ್ಟಾರ್‌ / ಮೇನೇಜರ್‌ಗಳ ಅಂತಿಮ ಜೇಷ್ಟತಾ 

ಪಟ್ಟಿಯನ್ನು "ದಿನಾಂಕ: 31-12- 2006 ರಲ್ಲಿದ್ದಂತೆ ಅಂತಿಮಗೊಳಿಸುವ ಬಗ್ಗೆ. 

ಕಾಲೇಜು ಶಿಕ್ಷಣ ಆಟಾ ಸ್ಥಾನಪನ್ನ ಬಡ್ತಿ ಪಡೆದ ರಿಜಿಸ್ಟಾರ್‌/ಮೇನೇಜರ್‌ಗಳ ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯನ್ನು 
ದಿನಾಂಕ:31-12-2006 ರಲ್ಲಿದ್ದಂತೆ ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಐಡಿ 74 ಯುಇಸಿ 2007, ದಿನಾಂಕ:17-01-2009 
ರನ್ವಯ ಪ್ರಕಟಿಸಿ, ಜೇಷ್ಟತೆಯ ಬಗ್ಗೆ ಹಾಗೂ ಇನ್ನಿತರೆ ತಪ್ಪುಗಳು ಏನಾದರೂ ಇದ್ದಲ್ಲಿ ಆಕ್ಷೇಪಣೆಗಳನ್ನು ಪೂರಕ 
ದಾಖಲೆಗಳೊಂದಿಗೆ ಅಧಿಸೂಚನೆ ಹೊರಡಿಸಿದ 30 ದಿನಗಳ ಒಳಗಾಗಿ ಕಾಲೇಜು ಶಿಕ್ಷಣ ಆಯುಕ್ತರ ಮೂಲಕ ಸರ್ಕಾರಕ್ಕೆ 


2ತಿ೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ನಿಗಧಿತ ಅವಧಿಯೊಳಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲ... ಕಾರಣ 
ದಿನಾಂಕ:17-01-2009 ರಂದು ಪ್ರಕಟಿಸಲಾದ ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯನ್ನೇ ಈ ಅಧಿಸೂಚನೆಗೆ ಲಗತ್ತಿಸಿರುವ 
ಅನುಬ೦ಧದಲ್ಲಿ ನಮೂದಿಸಿರುವಂತೆ ದಿನಾಂಕ:31-12-2006ರಲ್ಲಿದ್ದಂತೆ ಕಾಲೇಜು ಶಿಕ್ಷಣ ಇಲಾಖೆಯ ರಿಜಿಸ್ಟಾರ್‌/ 
ಮೇನೇಜರ್‌ಗಳ ಜೇಷ್ಟತಾ ಪಟ್ಟಿಯನ್ನು ಅಂತಿಮಗೊಳಿಸಿ ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 



























































ಎಸ್‌.ಎಂ.ನಂದಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಡಿ 74 ಯುಜಇಸಿ 2007, ದಿನಾಂಕ:07-05-2009ರ ಅನುಬಂಧ 
ಪರಿಶಿಷ್ಟ ಚ ಬಡ್ತಿ ಪಡೆದ 
ಕ್ರಮ ಹೆಸರು ಜಾತಿ/ಪರಿಶಿಷ್ಟ | ಜನ್ನ ಸರ್ಕಾರಿ | ಸರ್ಕಾರಿ 
೬. ಸೇವೆಗೆ ಸೇರಿದ ಷರಾ 
ಸಂಖ್ಯೆ ಶ್ರೀ/ಶ್ರೀಮತಿ ಪಂಗಡಕ್ಕೆ ದಿನಾಂಕ ಜರ್‌ ಅಧಿಸೂಚನೆಯ 
ಸೇರಿದವರೆ ದಿನಾಂಕ 
1. ಲೂಥರ್‌ ವಿ.ಡಬ್ಲ್ಯೂ 22-11-49 | 24-12-69 | 31-5-2003 | ಸಹಾಯಕ 
ನಿರ್ದೇಶಕರಾಗಿ ಬಡ್ತಿ 
ಹೊಂದಿ 
ದಿನಾಂಕ:30.11.2007 
ರಂದು ನಿವೃತ್ತಿ 
ಹೊಂದಿರುತ್ತಾರೆ 
2 ಪ್ರಭಾವತಿ ಪಿ.ಎಲ್‌ 10-9-49 | 23-5-77 |14-12-2006 | ದಿನಾ೦ಕ: 30.09.2007 
ರಂದು ನಿವೃತ್ತಿ 
ಹೊಂದಿರುತಾರೆ 
3. ನಂಜುಂಡಸ್ವಾಮಿ 3-4-53 30-1-86 | 14-12-2006 
ಕೆ.ಎಸ್‌ 
4 ಹನುಮಂತರಾಯಪ ಪ.ಜಾತಿ 6-4-53 19-10-81 | 14-12-2006 
5. |ನಾಗರಾಜ ಎನ್‌ 5-10-55 | 23-10-81 | 14-12-2006 
6. | ಮಠಪತಿ ಬಿ.ಸಿ 2-06-56 | 15-10-81 | 14-12-2006 
7 ಸದಾಶಿವಯ, ಟಿ.ಎಂ 1-6-57 15-10-81 | 14-12-2006 
8 ಸಾವಿತ್ರಮ್ಮ ಕೆ.ಟಿ 20-1-58 | 22-10-81 |14-12-2006 
9. | ಕಂಬಾಳಿಮಠ ವಿ.ಎಸ್‌ 01-04-51 | 19-10-81 | 14-12-2006 
10. | ಕೃಷಪ ಡಿ.ವಿ 18-6-54 | 16-10-81 |14-12-2006 
11. | ಮಾನಪ ಬಿ 1-7-52 19-10-81 | 14-12-2006 
12. | ಮುರಳೀಧರ ಎಸ್‌. 26-1-50 | 12-12-68 | 14-12-2006 | ದಿನಾ೦ಕ:31.01.2008 
ರಂದು ನಿವೃತ್ತಿ 
ಹೊಂದಿರುತಾರೆ. 
13. ಮಹಮ್ಮದ್‌ 25-8-55 | 18-11-86 | 14-12-2006 
ಅಹಮದ್‌ 
14. | ಶಿವಾಯಗೋಳ ಪ.ಜಾತಿ 25-5-53 2-4-79 |14-12-2006 
ಎಂ.ಎಲ್‌ 
15. ದೊಡ್ಡಸೂಲಯ್ದ ಪ.ಜಾತಿ 1-6-61 12-12-85 (14-12-2006 
16. | ವೆಂಕಟಕೃಷ್ಣಯ್ಯ ಎನ್‌ 6-10-50 | 4-6-73 [14-12-2006 
17. | ಕೃಷ್ಣಸ್ತಾಮಿ ಆರ್‌ 11-4-51 | 21-6-73 |14-12-2006 
18. | ಮುದ್ದಲಕ್ತಯ್ಯ ವಿ.ಎಸ್‌ 10-8-51 | 21-6-73 [14-12-2006 





































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಓಸಿ 
ಪರಿಶಿಷ್ಟ ಕ ಬಡ್ತಿ ಪಡೆದ 
ಕ್ರಮ ಹೆಸರು ಜಾತಿ/ಪರಿಶಿಷ್ಟ | ಜನ್ನ ಸರ್ಕಾರ | ಸರ್ಕಾರಿ 
೬ ಸೇವೆಗೆ ಸೇರಿದ ಷರಾ 
ಸಂಖ್ಯೆ ಶ್ರೀ/ಶ್ರೀಮತಿ ಪಂಗಡಕ್ಕೆ ದಿನಾಂಕ ಬಾ ಅಧಿಸೂಚನೆಯ 
ಸೇರಿದವರೆ ದಿನಾಂಕ 
19. ಬೋಜಮ್ಮ ಸಿ.ಯು 5-12-51 21-6-73 14-12-2006 
20. | ನರಸಿಂಹಮೂರ್ತಿ 13-9-53 21-6-73 (14-12-2006 | ದಿನಾ೦ಕ:31.05.2007 
ಎ.ಎಸ್‌ ರಂದು ಸ್ವಯಂ ನಿವೃತ್ತಿ 
ಹೊಂದಿರುತಾರೆ. 
21. ಕೃಷ್ಣಪ್ಪ ಹೆಚ್‌.ಸಿ ಪ.ಜಾತಿ 10-6-55 27-9-85 | 14-12-2006 
22 ಅಜಮತುಲ್ತಾ ಖಾನ್‌ 18-8-53 8-4-91 | 14-12-2006 
23. ಜಯರತ್ನಬಾಯಿ. 1-12-40 9-10-70 | 14-12-2006 | ದಿನಾ೦ಕ:30.11.2007 
ಹೆಚ್‌.ಎನ್‌. ರಂದು ನಿವೃತ್ತಿ 
ಹೊಂದಿರುತ್ತಾರೆ. 
24. | ಕುಮಾರ್‌ ಸಿ.ಎಸ್‌ 6-10-40 13-0-72 | 14-12-2006 
25. | ವೆಂಕಟೇಶ 13-5-53 21-6-73 14-12-2006 
ಮೂರ್ತಿ.ವಿ 
26. ಓಸ್ವಾಲ್‌ ಫ್ರಾನ್ಸಿಸ್‌ 24-5-53 21-6-73 14-12-2006 
ಡಿಸೋಜ 
27. | ಗಣತಿ ವೈ.ಎಸ್‌ ಪ.ಜಾತಿ 1-6-56 12-2-86 | 14-12-2006 
28. | ಬೋರೇಗೌಡ ಎಂ.ಬಿ 4-12-50 13-0-72 |14-12-2006 
29. | ಶಿವಕುಮಾರ್‌ 8-6-50 21-6-73 | 14-12-2006 | ದಿನಾ೦ಕ: 30.06.2008 
ರಂದು ನಿವೃತ್ತಿ 
ಹೊಂದಿರುತ್ತಾರೆ 
30. | ಪೀಟರ್‌ ಪ್ರೇಂ 23-11-51 | 21-6-73 | 14-12-2006 
ಕುಮಾರ್‌ 
31. | ಪ್ರಭು ಎ.ಎನ್‌. 3-5-51 30-8-71 | 14-12-2006 
32. ರೂಪ್ಪಾ ನಾಯಕ್‌ ಪ.ಜಾ 3-9-55 1-12-84 |14-12-2006 
33. ಸೋಮಶೆಟ್ಟಿ ಟಿ.ಸಿ 17-4-51 9-10-74 | 14-12-2006 
34. ನಾರಾಯಣಸ್ವಾಮಿ 30-8-50 | 17-7-75 |14-12-2006 
ಎಂ.ವಿ 
35. ಪುಟ್ಟಸ್ವಾಮಿ ಕೆ.ಆರ್‌ 16-1-49 16-8-76 | 14-12-2006 | ದಿನಾ೦ಕ:31.01.2007 
ರಂದು ನಿವೃತ್ತಿ 
ಹೊಂದಿರುತ್ತಾರೆ. 
36. ಕೆಂಪರಾಜೇಂದ್ರ ಪ.ಪಂ 16-6-53 | 10-11-76 | 14-12-2006 
ಪ್ರಸಾದ್‌ ಹೆಚ್‌.ಕೆ 
37. ಲಕ್ಷ್ಮಿನಾರಾಯಣಶೆಟ್ಟಿ 2-6-52 20-9-77 | 14-12-2006 
ಬಿ.ಎಂ 
38. | ನಟರಾಜ್‌ ಜಿ 2-2-53 10-10-77 (14-12-2006 
39. ಸುಬ್ಬನರಸಿ೦ಹನ್‌ 24-8-54 | 22-9-77 | 14-12-2006 
ಎಂ.ಕೆ 
40. | ವಿಜಯನ್‌ 2-9-52 23-9-77 | 14-12-2006 
41. | ನಾಗರತ್ತಮ್ಮ ಎಸ್‌.ಕೆ 10-4-53 | 27-9-85 |14-12-2006 
42. ಲಕ್ಷಿ ಪ್ರಸಾದ್‌ ಪಿ.ಆರ್‌. 15-2-61 30-9-85 | 14-12-2006 





























ಪತತಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 

































































ಪರಿಶಿಷ್ಟ ಹ ಬಡ್ತಿ ಪಡೆದ 
ಕ್ರಮ ಹೆಸರು ಜಾತಿ/ಪರಿಶಿಷ್ಟ, ಜನ್ಮ [3 | ಸರ್ಕಾರಿ 
೬ ಸೇವೆಗೆ ಸೇರಿದ ಷರಾ 
ಸಂಖ್ಯೆ ಶ್ರೀ/ಶ್ರೀಮತಿ ಪಂಗಡಕ್ಕೆ ದಿನಾಂಕ ವ ಅಧಿಸೂಚನೆಯ 
ಸೇರಿದವರೆ ದಿನಾಂಕ 

43. | ಶ್ರೀನಾಥ್‌ ಎಂ.ಎಲ್‌ 25-1-61 | 27-9-85 |14-12-2006 

44. | ದಿಬದ್‌ ಎ.ಎಂ 10-7-49 3-9-85 | 14-12-2006 

45. | ಜಿಕ್ಟೂರ್‌ಮಠ್‌ ಎಸ್‌.ಜಿ 1-6-51 27-9-85 |14-12-2006 

46. | ರಂಗಸ್ತಾಮಿ ಟಿ 3-3-54 7-10-85 | 14-12-2006 

47. | ರಂಗಸ್ತಾಮಿ 7-10-54 | 27-9-85 |14-12-2006 

48. | ರೇವಣ್ಣ ಜಿ.ಬಿ 18-7-57 | 5-10-85 |14-12-2006 

49. | ಸದಾಶಿವ ಎಸ್‌.ನಾಶಿ 1-7-52 27-9-85 | 14-12-2006 

50. | ಗಂಗಪ ಸಿ 1-2-53 27-7-85 |14-12-2006 

51. | ಸಿದ್ದರಾಜು ಎಂ. ಪ.ಜಾತಿ 5-2-52 10-9-76 | 14-12-2006 

52. | ಕಲನ ಎಸ್‌ ಪ.ಜಾತಿ 12-1-59 12-2-82 |14-12-2006 

53, ಸುಬ್ರಹ್ಮಣ್ಯ ಹೆಚ್‌.ಬಿ ಪ.ಜಾತಿ 3-9-49 10-9-76 |14-12-2006 | ದಿನಾ೦ಕ:30.09.2007 
ರಂದು ನಿವೃತ್ತಿ 
ಹೊಂದಿರುತಾರೆ. 

54. | ರಂಗಣ್ಣ ಜಿ ಪ.ಪಂಗಡ | 18-5-50 | 13-2-87 [14-12-2006 | ಸ್ವಯಂ ನಿವ್ರತ್ತಿ 

ಎಸ್‌.ಎಂ.ನಂದಕುಮಾರ್‌ 

ಪಿ.ಆರ್‌.427 ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಶಿಕ್ಷಣ ಇಲಾಖೆ. 


ಜಿಲ್ಲಾ ಅಧಿಕಾರಿಗಳ ಕಛೇರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖಿ, 
ಹಾಸನ ಜಿಲ್ಲೆ, ಹಾಸನ 
ಪ್ರಕಟಣೆ 
ಸಂಖ್ಯೆ: ಬಿಸಿಎಂ-4/ಅಕಾಪತ/ಸಿಆರ್‌-98/08-09, ದಿನಾಂಕ:27ನೇ ಮೇ, 2009 
ವಿಷಯ: 2009-10ನೇ ಸಾಲಿಗೆ ಅಲ್ಪಸಂಖ್ಯಾತರ ಕಾನೂನು ಪದವೀಧರರಿಗೆ ನಾಲ್ಕು ವರ್ಷಗಳ ತರಬೇತಿಗಾಗಿ 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ. 

ಉಲ್ಲೇಖ: ಸರ್ಕಾರಿ ಆದೇಶ ಸಂಖ್ಯೆ ಸಕಇ/205/ ಬಿಎ೦ಎಸ್‌-99/ ಬೆಂಗಳೂರು, ದಿನಾಂಕ:07.10.1999. 

ಉಲ್ಲೇಖ (1ರ ಸರ್ಕಾರದ ಆದೇಶಾನುಸಾರ ಮತೀಯ ಅಲ್ಪಸಂಖ್ಯಾತರ ಕಾನೂನು ಪದವೀಧರರಿಗೆ ನ್ಯಾಯಾಂಗ 
ಆಡಳಿತದಲ್ಲಿ 4 ವರ್ಷಗಳ ತರಬೇತಿ ನೀಡುವ ಕುರಿತು ಈ ಕೆಳಕ೦ಡ ನಿಬಂಧನೆಗಳಿಗೆ ಒಳಪಟ್ಟಂತೆ ಇಚ್ಛೆಯುಳ್ಳ ಅರ್ಹ 
ಮತೀಯ ಅಲ್ಪಸಂಖ್ಯಾತರ ಕಾನೂನು ಪದವೀಧರರಿಂದ 2009-10ನೇ ಸಾಲಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 
ನಿಬಂಧನೆಗಳು: 

1) ಕಾನೂನು ಪದವಿ (ಎಲ್‌.ಎಲ್‌.ಬಿ) ಪಾಸು ಮಾಡಿದ ಮತೀಯ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದ 
ಅಭ್ಯರ್ಥಿಯಾಗಿರಬೇಕು. ಕ್ರಿಶ್ಚಿಯನ್‌, ಜೈನ್‌, ಮುಸ್ಲಿಂ, ಬೌದ್ಧ, ಸಿಕ್‌ ಮತ್ತು ಪಾರ್ಸಿ ಸಮುದಾಯಗಳಿಗೆ ಸೇರಿದವರಾಗಿರಬೇಕು. 
2) ಪ್ರಸಕ್ತ ಸಾಲಿನಲ್ಲಿ ತರಬೇತಿ ಭತ್ಯೆಗೆ ಜಿಲ್ಲೆಯಿಂದ 2 ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುವುದು. 

3) ಅಭ್ಯರ್ಥಿಗಳ ಪಾಲಕರ/ ಪೋಷಕರ ವಾರ್ಷಿಕ ವರಮಾನ ರೂ.15,000/- ಗಳಿಗಿ೦ತ ಜಾಸ್ತಿ ಇರಬಾರದು. 
ಪ್ರವರ್ಗ-1ರಡಿ ಬರುವ ಮತೀಯ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿಗೆ ಆದಾಯಮಿತಿ ಇರುವುದಿಲ್ಲ. 

4) ತರಬೇತಿಯ ಅವಧಿ 4 ವರ್ಷಗಳು, ತರಬೇತಿ ಅವಧಿಯಲ್ಲಿ ಮಾಹೆಯಾನ ರೂ.1000/- (ಒ೦ದು ಸಾವಿರ ರೂ. 
ಮಾತ್ರ) ತರಬೇತಿ ಭತ್ಯೆ ನೀಡಲಾಗುವುದು. 

5) ಈ ಸೌಲಭ್ಯ ಪಡೆಯಲಿಚ್ಛಿಸುವ ಅಭ್ಯರ್ಥಿಗಳ ವಯೋಮಿತಿ 30 ವರ್ಷಗಳು ಮೀರಿರಬಾರದು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೨೩ 





6) ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಸರ್ಕಾರಿ ಅಭಿಯೋಜಕರು, ಸರ್ಕಾರಿ ವಕೀಲರು ಅಥವಾ 20 
ವರ್ಷಗಳ ವಕೀಲ ವೃತ್ತಿಯಲ್ಲಿ ಅನುಭವವುಳ್ಳ ವಕೀಲರ ಹತ್ತಿರ ತರಬೇತಿಗೆ ನಿಯೋಜಿಸಲಾಗುವುದು. 

7) ಅಭ್ಯರ್ಥಿಯು ಬಾರ್‌ ಕೌನ್ಸಿಲ್‌ನಲ್ಲಿ ತಮ್ಮ ಹೆಸರನ್ನು ನೊಂದಾಯಿಸಿರತಕ್ಕದ್ದು. ಮತ್ತು ದಾಖಲೆಗಳನ್ನು 
ಒದಗಿಸುವುದು. 

8) ಅಯ್ಕೆಯಾದ ಅಭ್ಯರ್ಥಿಗಳು ಸುಳ್ಳು ಆದಾಯ, ಜಾತಿ ಪ್ರಮಾಣ ಪತ್ರವನ್ನು ನೀಡಿ ಆಯ್ಕೆಯಾಗಿರುವುದು 
ಕಂಡುಬಂದಲ್ಲಿ ಶಿಕ್ಷೆಗೆ ಗುರಿಪಡಿಸಿ, ತರಬೇತಿ ಭತ್ಯೆ ನೀಡುವ ಒಟ್ಟು ಹಣದ ಜೊತೆಗೆ ಶೇ.10ರಷ್ಟು ಬಡ್ಡಿ ಸೇರಿಸಿ, ಭೂ 
ಕಂದಾಯ ಬಾಕಿ ರೂಪದಲ್ಲಿ ವಸೂಲು ಮಾಡಲಾಗುವುದು. 

9) ಈ ಸೌಲಭ್ಯವನ್ನು ಬೇರೆ ಯಾವುದೇ ಇಲಾಖೆಯಲ್ಲಿ ಪಡೆದಿರಬಾರದು. 

10) ಅರ್ಜಿ ಸ್ವೀಕರಿಸುವ ಕಡೆ ದಿನಾಂಕಕ್ಕೆ ಕಾನೂನು ಪದವಿ ಮುಗಿಸಿರುವುದು 2 ವರ್ಷದೊಳಗಿರಬೇಕು. 

11) ನಿಗದಿತ ಅರ್ಜಿ ಫಾರಂಗಳನ್ನು ಕಛೇರಿ ವೇಳೆಯಲ್ಲಿ ಈ ಕಛೇರಿಯಿಂದ ಉಚಿತವಾಗಿ ಪಡೆಯಬಹುದಾಗಿದೆ. 

12) ಅಭ್ಯರ್ಥಿಯು ಭರ್ತಿ ಮಾಡಿದ ಅರ್ಜಿಗಳನ್ನು ಸದಸ್ಯ ಕಾರ್ಯದರ್ಶಿಗಳು, ಕಾನೂನು ಪದವೀಧರರ ಜಿಲ್ಲಾ 
ಮಟ್ಟದ ಆಯ್ಕೆ ಸಮಿತಿ ಹಾಗೂ ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, 
ಹೆಚ್‌.ಕೆ.ಬಿ. ವಾಣಿಜ್ಯ ಸಂಕೀರ್ಣ, 3ನೇ ಮಹಡಿ, 23ನೇ ಅಡ್ಡ ರಸ್ತೆ, ಕುವೆಂಪುನಗರ, ಹಾಸನ ಇವರಿಗೆ 
ದಿನಾ೦ಕ:30.06.2009ರ ಅಪರಾಹ್ನ 5.30ರ ಒಳಗೆ ಸಲ್ಲಿಸುವುದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಜಿಲ್ಲಾ ಅಧಿಕಾರಿ ಹಿಂದುಳಿದ ವರ್ಗಗಳ ಮತ್ತು 
ಪಿ.ಆರ್‌.467 ಅಲ್ಲಸಂಖ್ಯಾತರ ಕಲ್ಮಾಣ ಇಲಾಖೆ, ಹಾಸನ. 

IN THE COURT OF 1°" TRAFFIC METROPOLITAN MAGISTRATE, BANGALORE CITY 

It hereby notified to the public that the J.B. Nagar Police station, Bangalore City have seized the 
following vehicles as unclaimed and such vehicles are lying in the police station as unclaimed so far. 
Hence the owner of the properties (vehicles) may put their claim one month from the date of this 



































publication. 
1° Traffic Metropolitan Magistrate, 
Bangalore City Bangalore City. 
List of unclaimed are lying in J.B. Nagar Police Station, Bangalore City which have been seized under 
C.Misc Case. 
Sl. C.Misc No. & PF No. Registration No. Type & Chassis No. Engine No. 
No. Colour 
1. | Cmiss No.116/03, 64/03 Bajaj} Scooter KA-01-J- | 06F95A82396 Not found 
9919 
2. | Cmiss No.333/07 98/07 Maruthi-800 KA-04-P- | Not found Not found 
8842 
3. | Cmiss No.75/08 26/08 TVS-Victor KA-02-EQ- | OF1841164298 | MD625AFIX4 
9756 18122 
4. | Cr.No.237/08 u/s 379 97/08 | Bajaj; Pulsar KA-03-YR- | MDZDHZZNO DHGBND37342 
904 CD99381 
1° Traffic Metropolitan Magistrate, 
PR-366 Bangalore City. 


ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ, ಅಂಚೆಚೀಲ-5313, ಬಹುಮಹಡಿ ಕಟ್ಟಡ, 2ನೇ ಹಂತ, 
2ನೇ ಮಹಡಿ, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ: ಸಿ13 ಸಿಆರ್‌.45/2006-07, ಬೆಂಗಳೂರು, ದಿನಾ೦ಕ: ಮೇ, 2009 
ವಿಷಯ: ಮಾಹಿತಿ ಹಕ್ಕು ಅಧಿನಿಯಮ 2005ರ ಅನ್ವಯ ಕ.ಮೇ.ನ್ಯಾಯಾಧೀಕರಣದಲ್ಲಿ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ ಹಾಗೂ ಸಹಾಯಕ ಮಾಹಿತಿ ಅಧಿಕಾರಿಗಳನ್ನು ನೇಮಿಸುವ ಬಗ್ಗೆ. 





ಪಿಶಿ೨ಳ೪ಿ ಕರ್ನಾಟಕ ರಾಜ್ಯಪತ್ರ ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಉಲ್ಲೇಖ: 1) ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005. 
2) ಈ ನ್ಯಾಯಾಧೀಕರಣದ ಇದೇ ಸಮಸಂಖ್ಯೆಯ ದಿನಾ೦ಕ:12.10.2006ರ ಅಧಿಸೂಚನೆ. 
3) ಈ ನ್ಯಾಯಾಧೀಕರಣದ ಇದೇ ಸಮಸಂಖ್ಯೆಯ ದಿನಾ೦ಕ:05.10.2006ರ ಅಧಿಸೂಚನೆ. 
ಉಲ್ಲೇಖ (3)ರಲ್ಲಿನ ದಿನಾ೦ಕ:05.10.2006ರ ಅಧಿಸೂಚನೆಯನ್ನು ಮುಂದುವರೆಸುತ್ತಾ, ಕರ್ನಾಟಕ ಮೇಲ್ಮನವಿ 
ನ್ಯಾಯಾಧೀಕರಣದ ನಿಬಂಧಕರ ಕಛೇರಿಯಲ್ಲಿ ಕೆಳಕಂಡಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನು ಹಾಗೂ ಸಹಾಯಕ 
ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನಾಗಿ ನೇಮಕಾತಿ ಮಾಡಿ ಆದೇಶಿಸಲಾಗಿದೆ. 






































ಕ್ರ ಶಾಖೆ ಸಾ.ಮಾ.ಅ. ಸ.ಸಾ.ಮಾ.ಅ. ಮೇಲ್ಮನವಿ ಪ್ರಾಧಿಕಾರ 

ಸಂ. 

1. ಸಿಬ್ಬಂದಿ ಶಾಖೆ, ಲೆಕ್ಕಶಾಖೆ, ಕಡತ, | ಉಪನಿಬಂಧಕರು | - ನಿಬಂಧಕರು, 
ನಕಲು ಮತ್ತು ಗಣಕ ಶಾಖೆಯ ಕ.ಮೇ.ನ್ಯಾ. 
ವಿಷಯಗಳಿಗೆ ಸಂಬಂಧಿಸಿದಂತೆ 

2. | ಕಂದಾಯ ಶಾಖೆ —"— ಸಹಾಯಕ ನಿಬಂಧಕರು —"— 

(ಕಂದಾಯ) 
3. ವಾಣಿಜ್ಯ ತೆರಿಗೆ ಶಾಖೆ ಗೆ ಸಹಾಯಕ ನಿಬಂಧಕರು ಗೆ 
(ವಾಣಿಜ್ನ ತೆರಿಗೆ) 
4. | ಸಹಕಾರ ಶಾಖೆ ದಗೆ ಸಹಾಯಕ ನಿಬಂಧಕರು —"— 
(ಸಹಕಾರ) 
ನಿಬಂಧಕರು, 
ಪಿ.ಆರ್‌.469 ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ, ಬೆಂಗಳೂರು. 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 

Sub: KVAT Act, 2003-Clarification under Section 59(4) regarding the rate of tax applicable on 
‘turmeric powder, chilli powder and coriander powder. 

Ref: Application Dated:26.03.2009 of M/s Taiffur Trading Pvt Ltd., ೫ 15/1, 2™ Cross, Ballappa 
Garden, Shivajinagar, Bangalore-560 051. 

In his application cited above, The Chief Executive officer, M/s Taiffur Trading Pvt Ltd., # 15/1, 29 
Cross, Ballappa Garden, Shivajinagar, Bangalore-560 051, has sought clarification regarding the rate of 
tax applicable on ‘turmeric powder, chilli powder and coriander powder". 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. |! is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No. CLR.CR.292/08-09, Dated:24" April, 2009 

It is hereby clarified that ‘turmeric powder, chilli powder and coriander powder’ are taxable at 4% 
under Section 4(1)(8)(1) read with entry 89 of Third Schedule to the Karnataka Value Added Tax Act, 
2003. 

B.A. HARISH GOWDA 
PR-403 Commissioner of Commercial Taxes, 
(Karnataka), Bangalore. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೨೫ 





OFFICE OF THE ASST. COMMISSIONER OF COMMERCIAL TAXES, LOCAL VAT OFFICE-040, 
BANGALORE 
Notified Authority under rule 6(1) of the CST (Karnataka) Rules, 1957 
Notification No.ACCT/LVO-040/2008-09, Dated:23" March, 2009 
By virtue of the provisions of Rule 12(2) of the CST (Registration & Turnover) Rules 1957 and 
Rule 6(e) and 6(i) of the CST (Karnataka) Rules 1957 it is hereby notified for general information that the 
declaration in Form-C described below is declared to be obsolete and invalid. 








Sl. Number Name and address of Registration The Address of Date of Whether Remarks 
No. | (including code the dealer to whom certificate the dealer to issue of Lost/ 
No.) of declaration Forms/ No. of the whom the Forms/ by Stolen/ 
declaration is/are issued by the dealer under declaration is/ the dealer Destroyed 
Forms department with date of CST Act, are sent 
Lost/Destroyed "C' Form issue 1956 
or stolen 
1. TCK-R M/s Paramount Granites, | 29670212607 Mahalaxmi 15.05.2008 Lost in | For 1 bill issued on 
4304325 # 30/31, Bannerghatta Granites, transit 04.06.2007 for 
Road, Adugodi, Madhurai, Rs.1,05,060/- 
Bangalore-30. Tamilnadu. TIN 


No.33054882268 








2. TCK-R- M/s Paramount Granites, | 2967021607 Oswal Granites & 15.05.2008 Lost in | For 1 bill issued on 
4304326 # 30/31, Bannerghatta Marbles, Jalore, transit 06.06.2007 for 
Road, Adugodi, Rajastan, TIN Rs.39,114/- 
Bangalore-30. No.08393200465 
3. TCK-R- MIs Paramount Granites, | 29670212607 Sri Banke Bihari 15.05.2008 Lost in | For 1 bill issued on 
4304327 # 30/31, Bannerghatta Granites, transit 08.06.2007 for 
Road, Adugodi, Anakapallii AP. Rs.1,47,772/- 
Bangalore-30. TIN 


No.28334871006 





4. TCK-R- M/s Paramount Granites, | 29670212607 Shiva Shankara 15.05.2008 Lost in | For 1 bill issued on 
4304328 # 30/31, Bannerghatta Industries, transit 07.04.2007 for 
Road, Adugodi, Prakasam, AP. Rs.91,054/- 
Bangalore-30. TIN 


No.28800136000 





5. TCK-R- M/s Paramount Granites, | 29670212607 Sri Laxmi 15.05.2008 Lost in | For 1 bill issued on 
4304329 # 30/31, Bannerghatta Ganapathi transit 21.06.2007 for 
Road, Adugodi, Granites, Martur, Rs.37,080/- 
Bangalore-30. AP. TIN 


No.28960253591 








6. TCK-R- MIs Paramount Granites, | 29670212607 Sri Sai Granites, 15.05.2008 Lost in | For 1 bill issued on 
4304330 # 30/31, Bannerghatta Ganjam, Orissa, transit 05.06.2007 for 
Road, Adugodi, TIN Rs.1,21,543/- 
Bangalore-30. No.21591906209 
7. TCK-R- M/s Paramount Granites, | 29670212607 Uma Maheswara 15.05.2008 Lost in | For 1 bill issued on 
4304331 # 30/31, Bannerghatta Granites, transit 01.05.2007 for 
Road, Adugodi, Budawada, AP. Rs.46,350/- 
Bangalore-30. TIN 


























No.28860225044 



































೨೨೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 
Sl. Number Name and address of Registration The Address of Date of Whether Remarks 
No. | (including code the dealer to whom certificate the dealer to issue of Lost/ 
No.) of declaration Forms/ No. of the whom the Forms/ by Stolen/ 
declaration is/are issued by the dealer under declaration is/ the dealer Destroyed 
Forms department with date of CST Act, are sent 
Lost/Destroyed "C' Form issue 1956 
or stolen 
8. TCK-R- M/s Paramount Granites, | 29670212607 | Vigneswara 15.05.2008 Lost in | For 1 bill issued on 
4304332 # 30/31, Bannerghatta Granites, Martur, transit 24.05.2007 for 
Road, Adugodi, AP. TIN Rs.21,218/- 
Bangalore-30. No.28410158226 
9. TCK-R- M/s Paramount Granites, | 29670212607 | Vikram Granite | 15.05.2008 | Lost in | For 1 bill issued on 
4304333 # 30/31, Bannerghatta Industries, transit 25.04.2007 for 
Road, Adugodi, Hyderabad, AP. Rs.39,800/- 
Bangalore-30. TIN 
No.28950108156 
10. TCK-R- M/s Paramount Granites, | 29670212607 Almpi Granites 15.05.2008 Lost in | For 1 bill issued on 
4304334 # 30/31, Bannerghatta Ltd., Jalore, transit 17.09.2007 for 
Road, Adugodi, Rajastan, TIN Rs.37,349/- 
Bangalore-30. No.08843200848 
11. TCK-R- MIs Paramount Granites, | 29670212607 B.R. Granites, 15.05.2008 Lost in | For 1 bill issued on 
4304335 # 30/31, Bannerghatta Jalore, Rajastan. transit 17.09.2007 for 
Road, Adugodi, TIN Rs.57,468/- 
Bangalore-30. No.08453202372 
12. TCK-R- M/s Paramount Granites, | 29670212607 Balaji Industries, 15.05.2008 Lost in | For 1 bill issued on 
4304336 # 30/31, Bannerghatta Hyderabad, AP. transit 27.07.2007 for 
Road, Adugodi, TIN Rs.85,939/- 
Bangalore-30. No.28286657004 
13. TCK-R- MIs Paramount Granites, | 29670212607 Bansal Tile 15.05.2008 Lost in | For 1 bill issued on 
4304337 # 30/31, Bannerghatta Industries, transit 27.07.2007 for 
Road, Adugodi, Hyderabad, AP. Rs.58,900/- 
Bangalore-30. TIN 
No.28360108402 
14. TCK-R- MIs Paramount Granites, | 29670212607 Laxmi Granites, 15.05.2008 Lost in | For 1 bill issued on 
4304338 # 30/31, Bannerghatta Orissa. TIN No. transit 01.08.2007 for 
Road, Adugodi, 21341803575 Rs.1,13,888/- 
Bangalore-30. 
15. TCK-R- MIs Paramount Granites, | 29670212607 Laxmi Stones, 15.05.2008 Lost in | For 3 bills issued on 
4304339 # 30/31, Bannerghatta Orissa. TIN No. transit 01.08.2007, 18 & 
Road, Adugodi, 21351117634 19,09.2007 for 
Bangalore-30. Rs.3,52,792/- 
16. TCK-R- M/s Paramount Granites, | 29670212607 Mahalaxmi 15.05.2008 Lost in | For 1 bill issued on 
4304340 # 30/31, Bannerghatta Granites, transit 06.08.2007 for 
Road, Adugodi, Madhura, Rs.63,036/- 
Bangalore-30. Tamilnadu. TIN 

















No.33054882268 












































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೨೭ 
Sl. Number Name and address of Registration The Address of Date of Whether Remarks 
No. | (including code the dealer to whom certificate the dealer to issue of Lost/ 
No.) of declaration Forms/ No. of the whom the Forms/ by Stolen/ 
declaration is/are issued by the dealer under declaration is/ the dealer Destroyed 
Forms department with date of CST Act, are sent 
Lost/Destroyed "C' Form issue 1956 
or stolen 
17. TCK-R- M/s Paramount Granites, | 29670212607 | Marudhar 15.05.2008 Lost in | For 2 bills issued on 
4304341 # 30/31, Bannerghatta Granites, Jalore, transit 23.08./ &17.09.2007 
Road, Adugodi, Rajastan, TIN for Rs.86,952/- 
Bangalore-30. No.08653200322 
18. TCK-R- M/s Paramount Granites, | 29670212607 NR. Granites, 15.05.2008 Lost in | For 2 bills issued on 
4304342 # 30/31, Bannerghatta Ongole, AP. TIN transit 02 &24.09.2007 for 
Road, Adugodi, No.28770298864 Rs.1,57,940/- 
Bangalore-30. 
19. TCK-R- MIs Paramount Granites, | 29670212607 S.\V. Granites & 15.05.2008 Lost in | For 1 bill issued on 
4304343 # 30/31, Bannerghatta Industries, transit 18.08.2007 for 
Road, Adugodi, Khammam, AP. Rs.1,04,046/- 
Bangalore-30. TIN 
No.28470113119 
20. TCK-R- MIs Paramount Granites, | 29670212607 Sai Granites, 15.05.2008 Lost in | For 2 bills issued on 
4304344 # 30/31, Bannerghatta Martur, AP. TIN transit 24.07 & 17.09.2007 
Road, Adugodi, No.28960239817 for Rs.2,38,887/- 
Bangalore-30. 
21. TCK-R- M/s Paramount Granites, | 29670212607 Sri Laxmi 15.05.2008 Lost in | For 1 bill issued on 
4304347 # 30/31, Bannerghatta Ganapati transit 07.08.2007 for 
Road, Adugodi, Granites, Martur, Rs.35,597/- 
Bangalore-30. AP. TIN 
No.28960253591 
22. TCK-R- M/s Paramount Granites, | 29670212607 Sri Sai Granites 15.05.2008 Lost in | For 1 bill issued on 
4304349 # 30/31, Bannerghatta Ganjam, Orissa. transit 14.08.2007 for 
Road, Adugodi, TIN Rs.55,080/- 
Bangalore-30. No.21591906209 
23. TCK-R- M/s Paramount Granites, | 29670212607 Sri Sai Leela 15.05.2008 Lost in | For 1 bill issued on 
4304350 # 30/31, Bannerghatta Granites & Tiles, transit 02.07.2007 for 
Road, Adugodi, Khammam, AP. Rs.1,08,311/- 
Bangalore-30. TIN 
No.28720153398 
24. TCK-R- 1//6 Paramount Granites, | 29670212607 Sri Tirumala 15.05.2008 Lost in | For 1 bill issued on 
4304351 # 30/31, Bannerghatta Industries, Ongle, transit 13.08.2007 for 
Road, Adugodi, AP. TIN Rs.21,630/- 
Bangalore-30. No.28349776037 
25. TCK-R- M/s Paramount Granites, | 29670212607 Suvarna Granites, 15.05.2008 Lost in | For 2 bills issued on 
4304354 # 30/31, Bannerghatta Budawada, AP. transit 02 & 26.09.2007 for 
Road, Adugodi, TIN Rs.2,52,340/- 











Bangalore-30. 








No.28911971398 












































೨೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 
Sl. Number Name and address of Registration The Address of Date of Whether Remarks 
No. |(including code the dealer to whom certificate the dealer to issue of Lost/ 
No.) of declaration Forms/ No. of the whom the Forms/ by Stolen/ 
declaration is/are issued by the dealer under declaration is/ the dealer Destroyed 
Forms department with date of CST Act, are sent 
Lost/Destroyed "C' Form issue 1956 
or stolen 
26. TCK-R- M/s Paramount Granites, | 29670212607 Suwa Granites, 15.05.2008 Lost in | For 1 bill issued on 
4304355 # 30/31, Bannerghatta Jalore, Rajastan, transit 23.08.2007 for 
Road, Adugodi, TIN Rs.45,955/- 
Bangalore-30. No.08553200765 
27. TCK-R- MIs Paramount Granites, | 29670212607 Uma Maheswara 15.05.2008 Lost in | For 1 bill issued on 
4304356 # 30/31, Bannerghatta Granites, transit 27.08.2007 for 
Road, Adugodi, Budawada, AP. Rs.37,080/- 
Bangalore-30. TIN 
No.28860225044 
28. TCK-R- M/s Paramount Granites, | 29670212607 Almpi Granites 15.05.2008 Lost in | For 1 bill issued on 
4304357 # 30/31, Bannerghatta Ltd., Jalore, transit 27.11.2007 for 
Road, Adugodi, Rajastan, TIN Rs.26,566/- 
Bangalore-30. No.08843200848 
29. TCK-R- MIs Paramount Granites, | 29670212607 Balaji Industries, 15.05.2008 Lost in | For 1 bill issued on 
4304358 # 30/31, Bannerghatta Hyderabad, AP. transit 06.11.2007 for 
Road, Adugodi, TIN Rs.1,03,398/- 
Bangalore-30. No.28286657004 
30. TCK-R- MIs Paramount Granites, | 29670212607 Laxmi Stones, 15.05.2008 Lost in | For 2 bills issued on 
4304360 # 30/31, Bannerghatta Orissa. TIN transit 21 & 28.11.2007 for 
Road, Adugodi, No.21351117634 Rs.2,13,180/- 
Bangalore-30. 
31. TCK-R- M/s Paramount Granites, | 29670212607 Mahalaxmi 15.05.2008 Lost in | For 1 bill issued on 
4304361 # 30/31, Bannerghatta Granites, transit 28.10.2007 for 
Road, Adugodi, Madhurai, Rs.31,518/- 
Bangalore-30. Tamilnadu. TIN 
No.33054882268 
32. TCK-R- M/s Paramount Granites, | 29670212607 Manju Granites, 15.05.2008 Lost in | For 1 bill issued on 
4304362 # 30/31, Bannerghatta Jalore, Rajastan. transit 27.11.2007 for 
Road, Adugodi, TIN Rs.31,976/- 
Bangalore-30. No.08243202245 
33. TCK-R- MIs Paramount Granites, | 29670212607 Marudhar 15.05.2008 Lost in | For 1 bill issued on 
4304363 # 30/31, Bannerghatta Granites, Jalore, transit 10.10.2007 for 
Road, Adugodi, Rajastan. TIN Rs.71,379/- 
Bangalore-30. No.08653200322 
34. TCK-R- MIs Paramount Granites, | 29670212607 Pooja Granites, 15.05.2008 Lost in | For 1 bill issued on 
4304364 # 30/31, Bannerghatta Hyderabad, AP. transit 06.11.2007 for 
೧೦೩ರ, Adugodi, TIN Rs.55,398/- 











Bangalore-30. 








No.28929985376 

















ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೨೯ 





Sl. Number Name and address of Registration The Address of Date of Whether Remarks 
No. |(including code the dealer to whom certificate the dealer to issue of Lost/ 
No.) of declaration Forms/ No. of the whom the Forms/ by Stolen/ 
declaration is/are issued by the dealer under declaration is/ the dealer Destroyed 
Forms department with date of CST Act, are sent 
Lost/Destroyed "C' Form issue 1956 
or stolen 
35. TCK-R- M/s Paramount Granites, | 29670212607 R.K. Granites 15.05.2008 Lost in | For 1 bill issued on 
4304365 # 30/31, Bannerghatta Industries, transit 12.10.2007 for 
Road, Adugodi, Shivanna, AP. Rs.93,163/- 
Bangalore-30. TIN 


No.28650141922 





36. TCK-R- MIs Paramount Granites, | 29670212607 Sai Granites, 15.05.2008 Lost in | For 2 bills issued on 
4304366 # 30/31, Bannerghatta Martur, AP. TIN transit 07.11.&. 22.12.2007 
Road, Adugodi, No. 28960239817 for Rs.2,46,506/- 


Bangalore-30. 














37. TCK-R- M/s Paramount Granites, | 29670212607 Sri Manikanta 15.05.2008 Lost in | For 1 bill issued on 
4304367 # 30/31, Bannerghatta Granites, Martur, transit 07.11.2007 for 
೧೦೩6, Adugodi, AP. TIN Rs.58,400/- 
Bangalore-30. No.28910120832 
38. TCK-R- MIs Paramount Granites, | 29670212607 Sri Sai Granites, 15.05.2008 Lost in | For 1 bill issued on 
4304368 # 30/31, Bannerghatta Ganjam, Orissa. transit 14.11.2007 for 
Road, Adugodi, TIN Rs.82,620/- 
Bangalore-30. No.21591906209 
39. TCK-R- MIs Paramount Granites, | 29670212607 Suvarna Granites, 15.05.2008 Lost in | For 1 bill issued on 
4304370 # 30/31, Bannerghatta Budawada, AP. transit 29.11.2007 for 
Road, Adugodi, TIN Rs.1,39,763/- 
Bangalore-30. No.28911971398 
40. TCK-R- M/s Paramount Granites, | 29670212607 | Ganapathi 15.05.2008 Lost in | For 2 bills issued on 
4304372 # 30/31, Bannerghatta Granites, transit 02.02.2008 & 
Road, Adugodi, Vinukonda, AP. 10.03.2008 for 
Bangalore-30. TIN Rs.44,815/- 


No.28720049511 











41. TCK-R- M/s Paramount Granites, | 29670212607 India Granites, 15.05.2008 Lost in | For 1 bill issued on 
4304375 # 30/31, Bannerghatta Jalore, Rajastan, transit 15.02.2008 for 
Road, Adugodi, TIN Rs.30,406/- 
Bangalore-30. No.08423202922 
42. TCK-R- MIs Paramount Granites, | 29670212607 Janikar 15.05.2008 Lost in | For 1 bill issued on 
4304376 # 30/31, Bannerghatta Industries, Jalore, transit 06.01.2008 for 
Road, Adugodi, Rajastan. TIN Rs.1,03,420/- 
Bangalore-30. No.08303200757 
43. TCK-R- 1//6 Paramount Granites, | 29670212607 K.N. Reddy 15.05.2008 Lost in | For 1 bill issued on 
4304377 # 30/31, Bannerghatta Granites, Dhone, transit 09.01.2008 for 
೧೦೩ರ, Adugodi, AP. TIN Rs.78,949/- 





























Bangalore-30. No.28980167131 
































೨೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 
Sl. Number Name and address of Registration The Address of Date of Whether Remarks 
No. | (including code the dealer to whom certificate the dealer to issue of Lost/ 
No.) of declaration Forms/ No. of the whom the Forms/ by Stolen/ 
declaration is/are issued by the dealer under declaration is/ the dealer Destroyed 
Forms department with date of CST Act, are sent 
Lost/Destroyed "C' Form issue 1956 
or stolen 
44. TCK-R- M/s Paramount Granites, | 29670212607 | Ketan Granites, 15.05.2008 Lost in | For 2 bills issued on 
4304378 # 30/31, Bannerghatta Bagra, Rajastan. transit 07.01.2008 & 
Road, Adugodi, TIN 14.03.2008 for 
Bangalore-30. No.08453200141 Rs.91,423/- 
45. TCK-R- M/s Paramount Granites, | 29670212607 | Laxmi Stones, 15.05.2008 Lost in | For 1 bill issued on 
4304379 # 30/31, Bannerghatta Orissa. TIN transit 04.01.2008 for 
Road, Adugodi, No.21351117634 Rs.94,401/- 
Bangalore-30. 
46. TCK-R- MIs Paramount Granites, | 29670212607 Mahalaxmi 15.05.2008 Lost in | For 1 bill issued on 
4304380 # 30/31, Bannerghatta Granites, transit 31.01.2008 for 
Road, Adugodi, Madhura, Rs.31,518/- 
Bangalore-30. Tamilnadu. TIN 
No.33054882268 
47. TCK-R- MIs Paramount Granites, | 29670212607 marudhar 15.05.2008 Lost in | For 2 bills issued on 
4304381 # 30/31, Bannerghatta Granites, Jalore, transit 07.01 & 15.02.2008 
Road, Adugodi, Rajastan. TIN for Rs.98,338/- 
Bangalore-30. No.08653200322 
48. TCK-R- M/s Paramount Granites, | 29670212607 Sai Granites, 15.05.2008 Lost in | For 3 bills issued on 
4304383 # 30/31, Bannerghatta Martur, AP. TIN transit 15.01 & 17.03.2008 
Road, Adugodi, No.28960239817 for Rs.3,94,577/- 
Bangalore-30. 
49. TCK-R- MIs Paramount Granites, | 29670212607 Sree Govind 15.05.2008 Lost in | For 1 bill issued on 
4304384 # 30/31, Bannerghatta Granites, Jalore, transit 14.03.2008 for 
Road, Adugodi, Rajastan. TIN No. Rs.41,493/- 
Bangalore-30. 08693202919 
50. TCK-R- M/s Paramount Granites, | 29670212607 Sri Laxmi 15.05.2008 Lost in | For 1 bill issued on 
4304385 # 30/31, Bannerghatta Ganapahi transit 16.03.2008 for 
Road, Adugodi, Granites, Martur, Rs.55,620/- 
Bangalore-30. AP. TIN No. 
28960253591 
51. TCK-R- M/s Paramount Granites, | 29670212607 Sri Sai Sudha 15.05.2008 Lost in | For 1 bill issued on 
4304386 # 30/31, Bannerghatta Granites, Martur, transit 27.03.2008 for 
Road, Adugodi, AP. TIN Rs.57,268/- 
Bangalore-30. No.28400101449 
52. TCK-R- M/s Paramount Granites, | 29670212607 Sri Venkateswara 15.05.2008 Lost in | For 1 bill issued on 
4304387 # 30/31, Bannerghatta Granites, transit 11.01.2008 for 
Road, Adugodi, Hyderabad, AP. Rs.83,585/- 
Bangalore-30. TIN 

















No.28941732874 

















ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೩೧ 











Sl. Number Name and address of Registration The Address of Date of Whether Remarks 
No. | (including code the dealer to whom certificate the dealer to issue of Lost/ 
No.) of declaration Forms/ No. of the whom the Forms/ by Stolen/ 
declaration is/are issued by the dealer under declaration is/ the dealer Destroyed 
Forms department with date of CST Act, are sent 
Lost/Destroyed "C' Form issue 1956 
or stolen 
53. TCK-R- M/s Paramount Granites, | 29670212607 Srinivasa 15.05.2008 Lost in | For 1 bill issued on 
4304389 # 30/31, Bannerghatta Granites transit 29.01.2008 for 
Road, Adugodi, Hyderabad, AP. Rs.73,185/- 
Bangalore-30. TIN 
No.28620192848 
54. TCK-R- M/s Paramount Granites, | 29670212607 Vardhini Exports, 15.05.2008 Lost in | For 1 bill issued on 
4304390 # 30/31, Bannerghatta Ongale, AP. TIN transit 27.03.2008 for 
೧೦೩ರ, Adugodi, No.28488254749 Rs.1,16,472/- 
Bangalore-30. 


























B.N. RAME GOWDA 
Assistant Commissioner of Commercial 
Taxes, Local Vat Office-040, Bangalore. 
PROCEEDINGS OF THE ASSISTANT COMMISSIONER OF COMMERCIAL TAXES, LOCAL VAT 
OFFICE-040, BANGALORE, DATED:23.03.2009 

Present: B.N. Rame Gowda, Asst. Commr.of Comml. Taxes. 

Subject: Loss of "C" Forms in case of M/s Paramount Granites, Bangalore. 

Read: Letter Dated:19.02.2009 & 05.03.2009 of M/s Paramount Granites, Bangalore. 

Preamble: 

M/s Paramount Granites, No.30/3/1, Bannerghatta Road, Adugodi, Bangalore-560 030 is a 
registered dealer born on the files of this office bearing TIN 29670212607. The company in its letter cited 
at read above has intimated that the below mentioned 54 nos. of 'C' Forms issued by the department, is 
lost in transit by courier company. 



























































Sl. C Form No. Name of the party to whom Amount 
No. '0' issued 

1. TCK-R 4304334 Almpi Granites Ltd. 37,349 
2. TCK-R-4304357 Almpi Granites Ltd. 26,566 
3. TCK-R-4304335 B.R. Granites 57,468 
4. TCK-R-4304336 Balaji Industries 85,939 
5. TCK-R-4304358 Balaji Industries 1,03,398 
6. TCK-R-4304337 Bansal Tile Industries 58,900 
7. TCK-R-4304372 Ganapathi Granites 44,815 
8. TCK-R-4304375 India Granites 30,406 
9. TCK-R-4304376 Janikar Industries 1,03,420 
10. | TCK-R-4304377 K.N. Reddy Granites 78,949 
11. | TCK-R-4304378 Ketan Granites 91,423 
12. | TCK-R-4304338 Laxmi Granites 1,13,888 
13. | TCK-R-4304339 Laxmi Stones 1,11,685 
14. | TCK-R-4304360 Laxmi Stones 2,13,180 
15. | TCK-R-4304379 Laxmi Stones 94,401 
16. | TCK-R-4304325 Mahalaxmi Granites 1,05,060 
17. | TCK-R-4304340 Mahalaxmi Granites 63,036 
18. | TCK-R-4304361 Mahalaxmi Granites 31,518 


















































































































































೨೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 
Sl. C Form No. Name of the party to whom Amount 
No. '0' issued 
19. | TCK-R-4304380 Mahalaxmi Granites 31,518 
20. | TCK-R-4304362 Manju Granites 31,976 
21. | TCK-R-4304341 Marudhar Granites 86,952 
22. | TCK-R-4304363 Marudhar Granites 71,379 
23. | TCK-R-4304381 Marudhar Granites 98,338 
24. | TCK-R-4304342 N.R. Granites 1,57,940 
25. | TCK-R-4304326 Oswal Granites & Marbles 39,114 
26. | TCK-R-4304364 Pooja Granites 55,398 
27. | TCK-R-4304365 R.K. Granites Ind. 93,163 
28. | TCK-R-4304343 SV. granites Ind. 1,04,046 
29. | TCK-R-4304344 Sai Granites 2,38,887 
30. | TCK-R-4304366 Sai Granites 2,46,506 
31. | TCK-R-4304383 Sai Granites 3,94,577 
32. | TCK-R-4304350 Sai Leela Granites Tiles 1,08,311 
33. | TCK-R-4304367 Shree Manikanta Granites 58,400 
34. | TCK-R-4304327 Shri Banke Bihari Granites 1,47,772 
35. | TCK-R-4304384 Shri Govind Granites 41,493 
36. | TCK-R-4304328 Siva Shankara Ind. 91,054 
37. | TCK-R-4304329 Sri Laxmi Ganapathi granites 37,080 
38. | TCK-R-4304347 Sri Laxmi Ganapathi granites 35,597 
39. | TCK-R-4304385 Sri Laxmi Ganapathi granites 55,620 
40. | TCK-R-4304330 Sri Sai Granites 1,21,543 
41. | TCK-R-4304349 Sri Sai Granites 55,080 
42. | TCK-R-4304368 Sri Sai Granites 82,620 
43. | TCK-R-4304386 Sri Sai Sudha Granites 57,268 
44. | TCK-R-4304351 Sri Tirumala Ind. 21,630 
45. | TCK-R-4304387 Sri Venkateshwara Granites 83,585 
46. | TCK-R-4304389 Srinivasa Granites 73,185 
47. | TCK-R-4304354 Suvarna Granites 2,52,340 
48. | TCK-R-4304370 Suvarna Granites 1,39,763 
49. | TCK-R-4304359 Suwa Granites 45,955 
50. | TCK-R-4304331 Uma Maheshwari Granites 46,350 
51. | TCK-R-4304356 Uma Maheshwari Granites 37,080 
52. | TCK-R-4304390 Vardhini Exports 1,16,472 
53. | TCK-R-4304332 Vigneshwara Granites 21,218 
54. | TCK-R-4304333 Vikram Granites Industries 39,800 





The company has produced the proof for having filed the complaint to police authorities for loss of 
above 'ಲಿ' Forms and executed Indemnity Bond in favour of the Government as laid down under Rule 
12(2) and 12(9) of CST Act, 1956. 

Since 54 nos. of 'C' forms lost in transit, the Forms so lost is treated as Invalid. Hence this order. 
Order No. ACCT/LVO-040/2008-09, Dated:23" March, 2009 


In view of the circumstances explained above the 54 nos. of C forms are treated as invalid with 
immediate effect. 
B.N. RAME GOWDA 
PR-288 Assistant Commissioner of Commercial 
Taxes, Local Vat Office-040, Bangalore. 


ಭಾಗ-೩ ಕರ್ನಾಟಕ ರಾಜ್ನಪತ, ಗುರುವಾರ ಜೂನ್‌ ೧೮, ೨೦೦೯ ೨೨೩೩ 


ಭ್‌ 





ಅಧಿಕೃತ ಅಧಿಕಾರಿಗಳು ಹಾಗೂ ಡೆಹ್ಟುಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ದಕ್ಷಿ ಣ ಕನ್ನಡ ಜಿಲ್ಲೆ, 
ಮಂಗಳೂರು ಇವರ ನ್ಯಾಯಾಲಯದಲ್ಲಿ 
ನಂ:ಎಸ್‌ಡಿಕೆ/106/ಡಿಟಿಸಿಆರ್‌/2007-08, ದಿನಾಂಕ:25ನೇ ಏಪ್ರಿಲ್‌, 2009 
ಉಪಸ್ಥಿತರು: ನೂರ್‌ ಮಹಮ್ಮದ್‌ ಹುಸೇನ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಷ್ಕುಟ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ದಕ್ಷಿಣ ಕನ್ನಡ ಜಿಲ್ಲೆ. ಮಂಗಳೂರು. 
ಷಿರ್ಯಾದುದಾರರು: ಆರೋಪಿ: 
ಪೊಲೀಸ್‌ ಉಪ ನಿರೀಕ್ಷಕರು. ಹೆದ್ದಾರಿ ಗಸ್ತು ದಳ, ಅರವಿಂದ ಯಾನೆ ಅನ್ನು ಕುಂಜತ್ತೂರು. 
ಪಣಂಬೂರು. 
ವಾಹನ ಮಾಲೀಕರು: 
ಶ್ರೀ ನಿತ್ಯಾನಂದ ರೈ, ಸೆರಜೆ ಹೌಸ್‌, ಪೆರ್ಲ ಅಂಚೆ, ಎಣ್ಮಕಜೆ 
ಗ್ರಾಮ, ಕಾಸರಗೋಡು ಜಿಲ್ಲೆ, ಕೇರಳ ರಾಜ್ಯ. 
ಪ್ರಕರಣದ ಮುಖ್ಯಾಂಶಗಳು: 
ದಿನಾಂಕ:02-07-2007 -ರಂದು ಪೊಲೀಸ್‌ ಉಪ ಅದೀಕ್ಷಕರ ಅದ್ದೀನದಲ್ಲಿರುವ ಹೆದ್ದಾರಿ ಗಸ್ತು ದಳದ ಹೆಡ್‌ 
ಕಾನ್ಸ್‌ಟೇಬಲ್‌ರವರು ಮೇಲಾದಿಕಾರಿಗಳ ನಿರ್ದೇಶನದಂತೆ ಖಚಿತ ಮಾಹಿತಿ ಆಧಾರದಲ್ಲಿ ಪಂಚರನ್ನು ಕೂಡಿಕೊಂಡು 
ಮಂಗಳೂರು ತಾಲ್ಲೂಕು ಕಿನ್ಯಾ ಗಾಮದ ಸಂತೆಪದವು ಎಂಬಲ್ಲಿ ದಿ:ಕೆ.ಪಖಯವರಿಗೆ ಸಂಬಂದಿಸಿದ ನಿರ್ಜನ ಗುಡ್ಡ ಪದೇಶದಲ್ಲಿ 
ತಾತ್ಕಾಲಿಕವಾಗಿ ಕಟ್ಟಲಾದ ಶೆಡ್ಡಿನಲ್ಲಿ ವಿದ್ಯುತ್‌ ಕಂಬದಿಂದ ಅಕಮವಾಗಿ ವಿದ್ಯುತ್‌ ಸಂಪರ್ಕ ಪಡೆದು, ಸಾರಾಯಿ ತೊಟ್ಟೆ 
ತಯಾರಿಕೆ ಯಂತವನ್ನು ಬಳಸಿಕೊಂಡು ಅಕಮವಾಗಿ ಸಾರಾಯಿ ತಯಾರಿಸುತ್ತಿರುವುದನ್ನು ಪತ್ತೆಹಚ್ಚಿ ಸಾರಾಯಿ ಸಾಗಾಟಕ್ಕಾಗಿ 
ಸಾರಾಯಿ ತುಂಬಿಸಿ ಶೆಡ್ಡಿನಲ್ಲಿ ನಿಲ್ಲಿಸಲಾದ ಕೆಎಲ್‌-14-ಬಿ-5322 ನೋಂದಣಿ ಸಂಖ್ಯೆ ಇರುವ ಪಿಕ್‌ಅಪ್‌ ಜೀಪ್‌ ಹಾಗೂ ಈ 
ಕೆಳಕಂಡ ಸೊತ್ತುಗಳನ್ನು ಜಪ್ತುಪಡಿಸಿ ಕೊಂಡು ಇದು ಕರ್ನಾಟಕ ಅಬಕಾರಿ ಕಾಯಿದೆ 1967ರ ಕಲಂ 17(1) (ಎಫ್‌), 32, 34, 
38(ಎ) ಮತ್ತು 411) (2)ರ ಪ್ರಕಾರ ಮತ್ತು 379 ಐ.ಪಿ.ಸಿ. ಸೆಕ್ಷನ್‌ ಪ್ರಕಾರ ಅಪರಾಧ ಹಾಗೂ ಶಿಕ್ಲಾರ್ಹವಾಗಿರುವುದರಿಂದ, 
ಪ್ರಕರಣ ಸಂದರ್ಭದಲ್ಲಿ ಆರೋಪಿತ ವ್ಯಕ್ತಿಗಳು ಪರಾರಿಯಾಗಿದ್ದು, ಈ ಹಿಂದೆ ಅಕ್ರಮ ಸಾರಾಯಿ ಹಾಗೂ ಸ್ಪಿರಿಟ್‌ ಸಾಗಾಟದಲ್ಲಿ 
ಆರೋಪಿಯಾಗಿದ್ದ ಗುಮಾನಿಯ ಮೇರೆಗೆ ಅರವಿಂದ ಯಾನೆ ಅನ್ನು ಕುಂಜತ್ತೂರು ಇವರ ವಿರುದ್ದ ತಕ್ಷೀರು 
ಸಂಖ್ಯೆ:174/2007 ದಿ:2-7-2007 ರಂತೆ ಪ್ರಕರಣವನ್ನು ನೋಂದಾಯಿಸಿ ಮುಂದಿನ ತನಿಖೆಗಾಗಿ ಸೊತ್ತುಗಳನ್ನು ಹಾಗೂ 
ದಾಖಲಾತಿಗಳನ್ನು ಅಂದಿನ ಅಬಕಾರಿ ಉಪ ನಿರೀಕ್ಷಕರು (2), ಜಾರಿ ಮತ್ತು ತನಿಖೆ, ಮಂಗಳೂರು ದಕ್ಷಿಣ ಇವರಿಗೆ 
ಪ್ರಾಧಿಕಾರದ ದಿ:6-7-2007ರ ಆದೇಶಾನುಸಾರ ಹಸ್ತಾಂತರಿಸಿರುತ್ತಾರೆ. 
ಜಪ್ತುಪಡಿಸಿದ ಸೊತ್ತುಗಳು ಈ ಕೆಳಗಿನಂತಿವೆ: 
1 ತಲಾ 35 ಲೀಟರ್‌ ನಷ್ಟು ಸ್ಪಿರಿಟ್‌ ತುಂಬಿದ ಕ್ಯಾನ್‌ ಗಳು -18 
2) ತಲಾ 500 ಸಾರಾಯಿ ತೊಟ್ಟಿಗಳನ್ನು ತುಂಬಿಸಿದ ಗೋಣಿ ಚೀಲಗಳು -7 
3) ಸಾರಾಯಿ ತೊಟ್ಟೆ ತಯಾರಿಸುವ ಯಂತ್ರ 1] 
4) ಖಾಲಿ ಕ್ಯಾನುಗಳು -84 
5) ನೀರಿನ ಮೋಟಾರ್‌ ಪಂಪು 
6) ನೀರಿನ ಪೈಪು 
7) ಖಾಲಿ ಟೇ -| 
$) ವಿದ್ಯುತ್‌ ವಯರ್‌ -1 
9) ಸ್ಟೀಲ್‌ ಪಾತೆಗಳು 
10) ಖಾಲಿ ಡಮ್‌-1 
11) ಬಿಳಿ ಬಣ್ಣದ ಟೇ-1 
12) ಗಾಳಿ ಮರದ ಕಂಬಗಳು -8 
13) ಪ್ಲಾಸ್ಟಿಕ್‌ ಟರ್ಪಾಲ್‌ -1 
14) ಪಿಕ್‌ ಅಪ್‌ ಜೀಪ್‌-1(ನೋಂ೦ದಣಿ ಸಂ:ಕೆಎಲ್‌-14-ಬಿ-5322) 
ವಾಹನದ ನೋಂದಣಿ ಮಾಲೀಕರಾದ ಶ್ರೀ ನಿತ್ಕಾನಂದ ರೈ, ಸೆರಜೆ ಹೌಸ್‌, ಪೆರ್ಲ ಅಂಚೆ, ಎಣ್ಮಕಜೆ ಗ್ರಾಮ, 
ಕಾಸರಗೋಡು ಜಿಲ್ಲೆ, ಕೇರಳ ರಾಜ್ಯ ಇವರು ತಮ್ಮ ವಕೀಲರ ಮುಖಾಂತರ ಈ ಪ್ರಾಧಿಕಾರಕ್ಕೆ ದಿ:04-07-2007 ರಂದು 
ಅರ್ಜಿ ಸಲ್ಲಿಸಿ, ಸದರಿ ಅರ್ಜಿಯಲ್ಲಿ ತನ್ನ ಅರಿವಿಗೆ ಬಾರದೇ ವಾಹನವನ್ನು ಈ ಅಕ್ರಮದಲ್ಲಿ ಒಳಪಡಿಸಲಾಗಿದ್ದು, ಸದ್ರಿ 
ವಾಹನದ ಮುಟ್ಟುಗೋಲು ಪ್ರಕ್ರಿಯೆಯನ್ನು ಕಾಯ್ದಿರಿಸಿ ಷರತ್ತುಗಳಿಗೆ ಒಳಪಟ್ಟು ಮಧ್ಯಂತರ ಸುಪರ್ದಿಗೆ ಬಿಡುಗಡೆ 


೨೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಿರುತ್ತಾರೆ. ಸದರಿ ಅರ್ಜಿಯ ವಿಚಾರಣೆಗಾಗಿ ಅಂದಿನ ಅಧಿಕೃತ ಅಧಿಕಾರಿಗಳು ಹಾಗೂ 
ಅಬಕಾರಿ ಅಧೀಕ್ಷಕರು, ಇ.ಐ.ಬಿ.. ದ.ಕ.ಜಿಲ್ಲೆ, ಮಂಗಳೂರು ಇವರ ಪ್ರಾಧಿಕಾರದಿಂದ ಹಲವಾರು ಬಾರಿ ನೋಟೀಸು 
ನೀಡಲಾಗಿದ್ದರೂ ವಾಹನದ ಮಾಲೀಕರು ವಾಹನದ ಮಧ್ಯಂತರ ಸುಪರ್ದಿ ಬಿಡುಗಡೆ ಬಗ್ಗೆ ಉತ್ಸುಕರಾಗದೇ ಇದ್ದುದರಿಂದ 
ವಾಹನವನ್ನು ಮಧ್ಯಂತರ ಸುಪರ್ದಿಗೆ ಬಿಡುಗಡೆಗೊಳಿಸಲಾಗಿರುವುದಿಲ್ಲ. 

ಅಂದಿನ ಅಬಕಾರಿ ಉಪ ನಿರೀಕ್ಷಕರು (2), ಜಾರಿ ಮತ್ತು ತನಿಖೆ, ಮಂಗಳೂರು ದಕ್ಷಿಣ ಇವರ ತನಿಖಾ ವರದಿ 
ಸಂಖ್ಯೆ: ಎಂಎಸ್‌/ಇ ಅಂಡ್‌ ಐ/ ಸಿಆರ್‌ಎಂ/8/ 2007-08, ದಿ:22-10-2007ರ ತನಿಖಾ ವರದಿಯಲ್ಲಿ ತಕ್ಷೀರಿನಲ್ಲಿ 
ವಶಪಡಿಸಿಕೊಂಡ ಮದ್ಯಸಾರ ಹಾಗೂ ಸಾರಾಯಿ ಸ್ಯಾಚೆಟ್‌ಗಳ ಸ್ಕಾಂಪಲ್‌ಗಳನ್ನು ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ್ದು, 
ರಾಸಾಯನಿಕ ತಜ್ಞರು, ಮಂಗಳೂರು ಇವರ ಪತ್ರ ಸಂಖ್ಯೆ:ಇ-91-53 ದಿ:14-8-2007ರಲ್ಲಿ ಮದ್ಯಸಾರದಲ್ಲಿ ಮದ್ಯಸಾರದ 
ಪ್ರಮಾಣ ಶೇ.72.0% ಹಾಗೂ ಸಾರಾಯಿಯ ಮದ್ಯಸಾರ ಪ್ರಮಾಣ ಶೇ.33% ಇರುವುದಾಗಿ ದೃಢೀಕರಣ ಪತ್ರ ನೀಡಿರುತ್ತಾರೆ 
ಹಾಗೂ ಮದ್ಯಸಾರವನ್ನು ಮರುಭಟ್ಟಿ ಇಳಿಸಿದ ನಂತರದಲ್ಲಿ ಮಾದಕ ಪೇಯಗಳ ತಯಾರಿಕೆಗೆ ಹಾಗೂ ಇತರೇ ಕೈಗಾರಿಕಾ 
ಉಪಯೋಗಕ್ಕೆ ಬಳಸಬಹುದೆಂದು ಹಾಗೂ ಸಾರಾಯಿಯ ಮಾದರಿಗಳು ಕೀಳು ಮಟ್ಟದ್ದೆಂದು ದೃಢೀಕರಿಸಿರುತ್ತಾರೆ. 
ಪ್ರಕರಣದಲ್ಲಿ ಜಪ್ತುಪಡಿಸಿಕೊ೦ಡ ಸೊತ್ತುಗಳು ತನ್ನದೆಂದು ಹಕ್ಕು ಚಲಾಯಿಸಿಕೊಂಡು ಯಾರೂ ಮುಂದೆ ಬಂದಿರುವುದಿಲ್ಲ. 
ಅಥವಾ ಅರ್ಜಿ ಸಲ್ಲಿಸಿರುವುದಿಲ್ಲ ಹಾಗೂ ಸದ್ರಿ ಸೊತ್ತುಗಳನ್ನು ಇಟ್ಟುಕೊಳ್ಳಲು ಸ್ಥಳಾವಕಾಶದ ಕೊರತೆ ಇರುವುದರಿಂದ, 
ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಾಶಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಅಬಕಾರಿ ಉಪ ನಿರೀಕ್ಷಕರ ಶಿಫಾರಸ್ಸಿನ 
ಮೇರೆಗೆ ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು, ಇ.ಐ.ಬಿ., ದ.ಕ.ಜಿಲ್ಲೆ, ಮಂಗಳೂರು ಇವರ ನ್ಯಾಯಾಲಯದ 
ಆದೇಶ ಸಂಖ್ಯೆ: ಇ.ಐ.ಬಿ/ ಡಿಟಿಸಿಆರ್‌/106/07-08 ದಿ:19-11-2007ರ ಆದೇಶದಲ್ಲಿ, ತಕ್ಷೀರಿನಲ್ಲಿ ವಶಪಡಿಸಿಕೊಂಡ 
ವಾಹನವನ್ನು ಹೊರತುಪಡಿಸಿ ಇತರ ಎಲ್ಲಾ ಸೊತ್ತುಗಳನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ನಾಶಪಡಿಸಲು 
ಆದೇಶಿಸಲಾಗಿದ್ದು, ಸದರಿ ಮದ್ಯಸಾರ ಹಾಗೂ ಸಾರಾಯಿ ಸ್ಯಾಚೆಟ್‌ಗಳನ್ನು ಅಬಕಾರಿ ಉಪ ನಿರೀಕ್ಷಕರು. ಜಾರಿ ಮತ್ತು ತನಿಖೆ, 
ಮಂಗಳೂರು ದಕ್ಷಿಣ ಇವರು ಸೂಕ್ತ ಮಹಜರು ಜರುಗಿಸಿ ದಿ:12-2-2008 ರಂದು ನಾಶಪಡಿಸಿ ವರದಿ ಸಲ್ಲಿಸಿರುತ್ತಾರೆ. 

ಪಕರಣದಲ್ಲಿ ಜಪು ಪಡಿಸಿಕೊಂಡ ವಾಹನದ ಬಿ ರಿಜಿಸ್ಟಾರ್‌ ಎಕ್ಸ್‌ಟಾಕ್ಟ್‌ ವರದಿಯನ್ನು ಪ್ರಾದೇಶಿಕ ಸಾರಿಗೆ 
ಅದಿಕಾರಿಗಳು, ಕಾಸರಗೋಡು, ಕೇರಳ ರಾಜ್ಯ ಇವರಿಂದ ಪಡೆಯಲಾಗಿದ್ದು ಬಿ ರಿಜಿಸ್ಟಾ: ರ್‌ ಎಕ್ಸ್‌ಟಾಕ್ಟ್‌ ವೆರದಿಯ ಪಕಾರ 
ಶೀ ನಿತ್ಯಾನಂದ ರೈ, ಸೆರಜೆ ಹೌಸ್‌, ಪೆರ್ಲ ಅಂಚೆ, ಎಣ್ಮಕಜೆ ಗಾಮ, ಕಾಸರಗೋಡು ಜಿಲ್ಲೆ ಸರಳ ರಾಜ್ಯ. ಇವರು 
53-12-2006 ರಿಂದ ಅನ್ವಯವಾಗುವಂತೆ ವಾಹನದ ನೋಂದಾಯಿತ ಮಾಲೀಕರಾಗಿರುವುದಾಗಿ ಹಾಗೂ ಶ್ರೀ ರಾಮ್‌ 
ಟಾನ್ಸ್‌ ಪೋರ್ಟ್‌ ಫೈನಾನ್ಸ್‌ ಲಿಮಿಟೆಡ್‌, ಪ್ಯಾರಾಡಿಜಿಮ್‌ ಪ್ಲಾಸಾ, 1 ನೇ ಮಹಡಿ, ಎ.ಬಿ ಶೆಟ್ಟಿ ಸರ್ಕಲ್‌, ಮಂಗಳೂರು ಇವರು 
ಹೆಚ್‌.ಪಿ.ಎ. ದಾರರಾಗಿರುವುದು ಈ ಪಾಧಿಕಾರಕ್ಕೆ ತಿಳಿಸಲಾಗಿದೆ. ಆ ಪ್ರಕಾರ ವಾಹನದ ನೋಂದಣಿ ಮಾಲೀಕರು ಹಾಗೂ 
ಹೆಚ್‌.ಪಿ.ಎ ದಾರರಿಗೆ ದಿ:8-1-2008ರಂದು ಕರ್ನಾಟಕ ಅಬಕಾರಿ ಕಾಯಿದೆ ಕಲ೦ 43 ಬಿ ಪಕಾರ ನೀಡಲಾದ ಕಾರಣ ಕೇಳಿ 
ನೋಟೀಸುಗಳನ್ನು ವಾಹನದ ಮಾಲೀಕರಿಗೆ ದಿ:18-1-08 ರಂದು ಮತ್ತು ಹೆಚ್‌.ಪಿ.ಎ ದಾರರಿಗೆ ದಿ:16-1-2008 ರಂದು 
ಜಾರಿಯಾಗಿದ್ದು, ಸದಿಯವರಿಂದ ಯಾವುದೇ ಉತ್ತರ ಪಾದಿಕಾರದಲ್ಲಿ ಸ್ವೀಕೃತವಾಗಿರುವುದಿಲ್ಲ. 

ನಂತರ ಪ್ರಕರಣದ ವಿಚಾರಣೆಯನ್ನು ಆರಂಭಿಸಿ, ಸರಕಾರದ ಅಭಿಯೋಗದ ಪರ ಪ್ರಕರಣ ಪತ್ತೆ ಹಚ್ಚಿದ ಪೊಲೀಸ್‌ 
ಅಧಿಕಾರಿಗಳಿಗೆ ಹಾಗೂ ತನಿಖೆ ಕೈಗೊಂಡ ಅಬಕಾರಿ ಉಪ ನಿರೀಕ್ಷಕರು ಇವರುಗಳಿಗೆ ನೋಟೀಸು ನೀಡಲಾಗಿದ್ದರೂ ಸಾಕ್ಷಿ 
ವಿಚಾರಣೆಗೆ ಹಾಜರಾಗದೇ ಇರುವುದು ಹಾಗೂ ರಕ್ಷಣಾ ಪರ ಸಾಕ್ಷಿ ವಿಚಾರಣೆಗಾಗಿ ವಾಹನದ ಮಾಲೀಕರಿಗೆ ಮತ್ತು ವಾಹನದ 
ಮಾಲೀಕರ ಪರ ವಕೀಲರಿಗೆ ನೋಟೀಸು ನೀಡಲಾಗಿದ್ದರೂ ವಿಚಾರಣೆ ವೇಳೆಯಲ್ಲಿ ತಮ್ಮ ನಿರಪರಾಧಿತ್ವವನ್ನು 
ಸಾಬೀತುಪಡಿಸುವ ಬಗ್ಗೆ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸಾಕ್ಷಿ ವಿವರಣೆ ನೀಡಿರುವುದಿಲ್ಲ. ಅಲ್ಲದೇ ದಿ:1-4-2009ರಂದು 
ಪ್ರಾಧಿಕಾರದ ಮುಂದೆ ಸಹಾಯಕ ಅಭಿಯೋಜಕರು ಹಾಜರಾಗಿ ಅಭಿಯೋಜಕ ಸಾಕ್ಷಿ ವಿಚಾರಣೆ ಮುಕ್ತಾಯಗೊಂಡಿದ್ದು 
ರಕ್ಷಣಾ ಸಾಕ್ಷಿ ವಿಚಾರಣೆಗೆ ಆರ್‌.ಸಿ. ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಆಸಕ್ತರಾಗದೇ ಇದ್ದುದರಿಂದ 
ರಕ್ಷಣಾ ಪರ ಸಾಕ್ಷಿ ಇಲ್ಲವೆಂದು ಪರಿಗಣಿಸಿ ಪ್ರಕರಣದಲ್ಲಿ ಅಂತಿಮ ಆದೇಶ ಹೊರಡಿಸಬಹುದೆಂದು ವಾದ ಮಂಡಿಸಿರುತ್ತಾರೆ. 
ಕಾರಣ ಸಾಕ್ಷ್ಯಾಧಾರಗಳ ಮೇಲೆ ಈ ಕೆಳಗಿನ ವಿವಾದಾಂಶಗಳನ್ನು ತೀರ್ಮಾನಿಸಬೇಕಾಗಿರುವುದು ಅಗತ್ಯವಾಗಿರುವುದು 
ಪರಿಶೀಲನಾ ಅಂಶಗಳು ಈ ಕೆಳಗಿನಂತಿರುತ್ತದೆ. 

1) ದಿ:2-7-2007ರಂದು ಪಿಕ್‌ಅಪ್‌ ಜೀಪ್‌ ನೋಂದಣಿ ಸಂಖ್ಯೆ: ಕೆಎಲ್‌-14-ಬಿ-5322ರಲ್ಲಿ ಅಕ್ರಮ ಸಾರಾಯಿ 
ಹೊಂದಲಾಗಿತ್ತೆ? 

2) ಸದರಿ ವಾಹನದಲ್ಲಿ ಅಕ್ರಮ ಸಾರಾಯಿಯನ್ನು ತನ್ನ ತಿಳುವಳಿಕೆಗೆ ಬಾರದೆ ಮಾಡಲಾಗಿತ್ತೇ ಎಂಬುವುದನ್ನು 
ವಾಹನ ಮಾಲೀಕರು ಸಾಬೀತುಪಡಿಸಿದ್ದಾರೆಯೇ? 

3) ಜಪ್ತುಪಡಿಸಲಾದ ವಾಹನವನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ? 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೩೫ 





ಈ ಮೇಲಿನ ಪರಿಶೀಲನಾಂಶಗಳನ್ನು ಲಭ್ಯವಿರುವ ಸಾಕ್ಷಿಯಾಧಾರಗಳ ಆಧಾರದ ಮೇಲೆ ಈ ಕೆಳಗಿನಂತೆ 
ಉತ್ತರಿಸಲಾಗಿದೆ. 

ಒಂದನೇ ಅಂಶವನ್ನು ಗುಣಾತ್ಮಕವಾಗಿ ಹೌದು ಎಂದು. ಎರಡನೇ ಅಂಶವನ್ನು ಸಕರಾತ್ಮಕವಾಗಿ ಹಾಗೂ ಮೂರನೇ 
ಅಂಶವನ್ನು ಅಂತಿಮ ಆದೇಶದಂತೆ. 

ಪಕರಣದ ಮುಟ್ಟುಗೋಲು ನಡವಳಿಯನ್ನು ಪಾಧಿಕಾರದಲ್ಲಿ ನಡೆಸಿ ಸಾಕ್ಷಿ ವಿಚಾರಣೆಗಾಗಿ ಪಕರಣ ಪತ್ತೆಹಚ್ಚಿದ 
ಹೊಲೀಸ್‌ `ಅದಿಕಾರಿಗಳಿಗೆ ಹಗೊ ಪಕರಣದ ತನಿಖಾದಿನರಿಗಳಿಗೆ ದಿ:11-2-2009 "ಮತ್ತು ದಿ:1-4- 2005ರಂದು ನೋಟಸು 
ನೀಡಿ ಕಾಲಾವಕಾಶ ನೀಡಲಾಗಿದ್ದರೂ, ಅಬಿಯೋಗದ ಪರ ಸಾಕ್ಷಿದಾರರು ಯಾವುದೇ ಸಾಕ್ಷಿ ವಿಚಾರಣೆಗೆ ಹಾಜರಾಗದೇ 
ಇರುವ ಕಾರಣ ಅಬಿಯೋಗ ಪರ ಅಪರಾಧ ಸಾಜೀತು ಪಡಿಸಲು ಸಾಧ್ಯವಾಗಿರುವುದಿಲ್ಲ. ಹಗೂ ರಕ್ಷಣಾ ಸಾಕ್ಷಿಗಳನ್ನು 
ಹಾಜರುಪಡಿಸುವಂತೆ ವಾಹನದ ಮಾಲೀಕರಿಗೆ ಹಾಗೂ ಮಾಲೀಕರ ಪರ ವಕೀಲರಿಗೆ ನೀಡಲಾದ ನೋಟಿಸು 
ಜಾರಿಯಾಗಿದ್ದರೂ ಸದಿಯವರಿಂದ ಯಾವುದೇ ಪತಿಕಿಯೆ ಕಂಡು ಬಾರದೇ ಇರುವುದರಿಂದ ವಾಹನದ ಮಾಲೀಕರು 
ಪಕರಣದ ಬಗ್ಗೆ ನಿರಾಸಕ್ತರಾಗಿರುವುದು ಕಂಡು ಬರುತ್ತದೆ. 

1965ನೇ ಕರ್ನಾಟಕ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡುವಾಗ ಆರೋಪಿಯು 
ಪತ್ತೆಯಾಗದಿದ್ದಲ್ಲಿ, ಅಥವಾ ಪತ್ತೆಯಾಗುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳಲ್ಲಿ ಯಾವುದೇ 
ವ್ಯಕ್ತಿಯು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಪರಾಧದಲ್ಲಿ ಜಫ್ತಾಗಿರುವ ಸೊತ್ತುಗಳು ತಮ್ಮದೆಂದು ಅವುಗಳು ಕಾನೂನು 
ಬದ್ಧವಾಗಿದೆಯೆಂದು ಸಾಕ್ಷಧಾರಗಳೊಂದಿಗೆ ಸಾಭೀತು ಪಡಿಸದೇ ಇದ್ದಲ್ಲಿ, ಸದ್ರಿ ಸೊತ್ತುಗಳು, ಅಬಕಾರಿ ಕಾಯ್ದೆ ಕಲಂ 43ಸಿ ರ 
ಅಡಿಯಲ್ಲಿ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿರುವ ಸೊತ್ತುಗಳಾಗಿದ್ದಲ್ಲಿ ಅಂತಹ ಸೊತ್ತುಗಳನ್ನು ಕಲಂ 
43ಸಿ ಅಡಿಯಲ್ಲಿ ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

ಈ ಪಕರಣದ ಪಿರ್ಯಾದುದಾರರು ಪೂರಕವಾಗಿ ನೀಡಿರುವ ಸಾಕ್ಷಧಾರದ ಮೇಲೆ ಹಾಗೂ ಲಭ್ಯವಿರುವ 
ದಾಖಲಾತಿಗಳಿಂದ ದಿ:2-7-2007ರಂದು ಅಕಮವಾಗಿ ಸಾರಾಯಿ ಸ್ಯಾಚೆಟುಗಳನ್ನು ತಯಾರಿಸುವ ಘಟಕವನ್ನು ಪತ್ತೆಹಚ್ಚಿ 
ಸಾರಾಯಿ ತಯಾರಿಸುವ ಪರಿಕರಗಳನ್ನು ಮತ್ತು ಅಕಮವಾಗಿ ತನಕ ಸಾರಾಯಿಯನ್ನು ಸಾಗಾಟ ಮಾಡಲು 
ಉಪಯೋಗಿಸಲಾದ ವಾಹನ ಸಂ: ಕು 14-ಬಿ- 5332 ಜೀಪನ್ನು ಜಪ್ತು ಪಡಿಸಿಕೊಂಡು ಪಕರಣ ಸಂದರ್ಭದಲ್ಲಿ 
ಆರೋಪಿಗಳು ತಲೆಮರೆಸಿಕೊಂಡಿರುವುದನ್ನು ಗಮನಿಸಿದಾಗ ಹಾಥ "ಮಾಲೀಕರು ಅಕಮವಾಗಿ ತಯಾರಿಸಲಾದ 
ಸಾರಾಯಿಯನ್ನು ಸಾಗಾಟ ಮಾಡಲು ಸ್ವತಃ ತನ್ನ ವಾಹನವನ್ನು ಬಳಸಿಕೊಂಡಿರುವುದು ಸಾಬೀತಾಗಿರುವುದರಿಂದ ಒಂದನೇ 
ಅಂಶವನ್ನು ಗುಣಾತ್ಮಕವಾಗಿ ಪರಿಗಣಿಸಲಾಗಿದೆ. 

ಕಮ ಸಾರಾ ಸಾಗಾಣಿಕೆಗೆ ವಾಹನವನ್ನು ತನ್ನ ತಿಳುವಳಿಕೆಗೆ ಬಾರದೇ ಬಳಸಲಾಗಿದೆ ಎಂಬುದನ್ನು 
ಸಾಕ್ಷಾ ಧಾರಗಳೊಂದಿಗೆ ಸಾಬೀತುಪಡಿಸುವುದು ವಾಹನ ಮರ ಆದ್ಯ ಹೊಣೆಗಾರಿಕೆಯಾಗಿರುತ್ತದೆ. ಆದರೆ ಈ ಪ್ರಕರಣದ 
ವಾಹನದ ಮಾಲೀಕರಿಗೆ ಕಲಂ 43(ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟಿಸು ನೋಂದಾಯಿತ ಅಂಚಿ ಮೂಲಕ ನೀಡಲಾಗಿದ್ದು, 
ಸದ್ರಿ ನೋಟಿಸುಗಳು ಆರ್‌.ಸಿ ಮಾಲೀಕರಾದ ಶೀ ನಿತ್ಯಾನಂದ ರೈ ಇವರು ದಿ:18-1-2008ರಂದು ಸ್ವೀಕರಿಸಿದ್ದು, ಪಕರಣ 
ದಾಖಲಾಗಿ ಈಗಾಗಲೇ ಸುಮಾರು 1 ವರ್ಷ 8 ಗತ: ಕಳೆದಿದ್ದರೂ ಕಾರಣ ಕೇಳಿ ನೋಟೀಸಿಗೆ ಜಾತ! ಸಮಜಾಯಿಷಿ 
ಉತ್ತರ ನೀಡದೇ ಇದ್ದು, ವಾಹನದ ಮಾಲೀಕರು ತನ್ನ ವಾಹನವನ್ನು ಪಡೆದುಕೊಳ್ಳುವ ಬಗ್ಗೆ ಕಾನೂನು ರೀತ್ಯಾ ಯಾವುದೇ 
ಕಮ ಕೈಗೊಳ್ಳದೇ ಇರುವುದು ಹಾಗೂ ವಾಹನದ ಮಾರು ಈ ಪಾದಿಕಾರದ ಮುಂದೆ ಹಾಜರಾಗಿ ಸಾಕ್ಸಾ ಧಾರಗಳೊಂದಿಗೆ 
ವಾಹನವನ್ನು ತನ್ನ ತಿಳುವಳಿಕೆಗೆ ಬಾರದೇ ಅಕಮ ಸಾರಾಯಿ ಸಾಗಾಣಿಕೆ ಉಪಯೋಗಿಸಲಾಗಿದೆ ವಾಡ ರುಜುವಾತು 
ಪಡಿಸಲು ಟಕದ ಹಾಗೂ ವಾಹನದೆ ಮಾಲೀಕರು ವಾಹನದ ಮಧ್ಯಂತರ ಬಿಡುಗಡೆಗೆ ಸಲ್ಲಿಸಿದ ಅರ್ಜಿಯ ಬಗ್ಗೆ 
ತದನಂತರದಲ್ಲಿ ಯಾವುದೇ ಪಯತ್ನವನ್ನು ಮಾಡದೇ ಇರುವುದನ್ನು ಪರಿಗಣಿಸಿದಾಗ, ವಾಹನದ ಮಾಲೀಕರು ತನ್ನ 
ತಿಳುವಳಿಕೆಯಿಂದಲೇ ತನ್ನ ವಾಹನವನ್ನು 'ಅಕ್ಷಮವಾಗಿ ಸಾರಾಯಿ ಸಾಗಾಣಿಕೆಗೆ ಬಳಸಿ ಕೊಂಡಿರುವುದು ಮೇಲ್ನೋಟಕ್ಕೆ 
ಸಾಬೀತಾಗಿರುತ್ತದೆ. ಈ ಮೇಲಿನ ಸೂಟ ೫0 ಎರಡನೇ ಅಂಶವನ್ನು ನಕಾರಾತ್ಮಕವಾಗಿ ಪರಿಗಣಿಸಿದೆ. 

ಈ ಮೇಲಿನ ಎಲ್ಲಾ ಕಾರಣಗಳಿಂದ ಹಾಗೂ ಲಭ್ಯವಿರುವ ದಾಖಲಾತಿಗಳಿಂದ ಅಕಮವಾಗಿ ಸಾರಾಯಿ ತಯಾರಿಕೆ 
ಘಟಕದಿಂದ ಸಾರಾಯಿಯನ್ನು ಸಾಗಾಟಕ್ಕಾಗಿ ಸಾದ ಅಪರಾಧದ ಬಗ್ಗೆ ದಾಖಲಾದ ಪಕರಣದಲ್ಲಿ ಜಪ್ತು 
ಪಡಿಸಲಾಗಿರುವ ವಾಹನ ಪಿಕ್‌ಅಫ್‌ ಜರ ಸಂ:KL-14-B-5322ನ್ನು ಸರ್ಕಾರಕ್ಕೆ ಮುಟ್ಟುಗೋಮಿ ಹಾಕಿಕೊಳ್ಳಲು 
ಯೋಗ್ಯವಾಗಿ ಕಂಡು ಬಂದಿರುವುದರಿಂದ ಈ ಪಕರಣದಲ್ಲಿ ಜಪ್ತು ವಸವ ಹ ಜೀಪು ಸಂ:KL-14- B-5322 
ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಈ ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 

ನೂರ್‌ ಮಹಮ್ಮದ್‌ ಹುಸೇನ್‌, ಅದಿಕೃತ ಅದಿಕಾರಿ ಹಾಗೂ ಡೆಪ್ಕುಟ ಕಮೀಷನರ್‌ ಆಫ್‌ ಎಕ್ಸೈಜ್‌, ದ.ಕ.ಜಿಲ್ಲೆ, 

ಮಂಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ನೇ ಕಲಂ 43(ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು 


೨೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಚಲಾಯಿಸಿ ನಿಯಮ 43(ಬಿ)ರಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, ಪೊಲೀಸ್‌ ಉಪನಿರೀಕ್ಷಕರು, ಹೆದ್ದಾರಿ ಗಸ್ತುದಳ, 
ಪಣಂಬೂರು ಇವರ ತಕ್ಷೀರು ಸಂ:174/2007, ದಿ:2-7-2007ರಲ್ಲಿ ಜಪ್ತು ಪಡಿಸಿಕೊಂಡಿರುವ ಫಿಕ್‌ಅಫ್‌ ಜೀಪು ಸಂ: ಓ- 
14-5-5322 (ಚಾಸೀಸ್‌ ಸಂ:  1/119501/20487(0456454 ಇಂಜೀನ್‌ ನಂ:0756454)ನ್ನು ನಿಯಮ 43ಸಿ ರನ್ವಯ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 
ಈ ಆದೇಶವನ್ನು ದಿನಾಂಕ:25-04-2009 ರಂದು ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶ ಕುರಿತು ವಾಹನದ ವಿಲೆಯನ್ನು ಇಂದಿನಿಂದ 30 ದಿವಸಗಳ ನಂತರ ಜಾರಿಯಲ್ಲಿ ತರಲು ಆದೇಶಿಸಿದೆ. 
ನೂರ್‌ ಮಹಮ್ಮದ್‌ ಹುಸೇನ್‌ 
ಅದಿಕೃತ ಅದಿಕಾರಿಗಳು ಹಾಗೂ ಡೆಪ್ಯುಟ 
ಕಮೀಷನರ್‌ ಆಫ್‌ ಎಕ್ಸೈಜ್‌. ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಅನುಬಂಧ-1 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 
-ಯಾವುದು ಇಲ್ಲ- 
ಅನುಬಂಧ-2 
ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲಾತಿಗಳು 
-ಯಾವುದು ಇಲ್ಲ- 
ಅನುಬಂಧ-3 
ವಾಹನ ಮಾಲೀಕರ ಪರ ವಿಚಾರಣೆ ಮಾಡಿದ ಸಾಕ್ಷಿದಾರರು 
-ಇಲ್ಲ- 
ಅನುಬಂಧ-4 
ವಾಹನ ಮಾಲೀಕರ ಪರವಾಗಿ ಗುರುತಿಸಲಾದ ಸಾಕ್ಷಿದಾರರು 
-ಇಲ್ಲ- 
ನೂರ್‌ ಮಹಮ್ಮದ್‌ ಹುಸೇನ್‌ 
ಪಿ.ಆರ್‌.441 ಅದಿಕೃತ ಅದಿಕಾರಿಗಳು ಹಾಗೂ ಡೆಪ್ಕುಟ 
ಕಮೀಷನರ್‌ ಆಫ್‌ ಎಕ್ಸೈಜ್‌. ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತಿಲಕ್‌ನಗರ, ನೆಹರು ಕ್ರೀಡಾಂಗಣ ಎದುರು, 


ಶಿವಮೊಗ್ಗ 
ಸಂಖ್ಯೆ: ಡಬ್ಬ್ಯೂಸಿಎ:ಸಿಆರ್‌-20/2009, ದಿನಾಂಕ:28ನೇ ಮೇ, 2009 
ಅರ್ಜಿದಾರರು: ಪ್ರತಿವಾದಿಗಳು: 
1) ಶ್ರೀಮತಿ ಮಂಜುಳ ಕೋಂ ಸಿ.ಎಂ. ವಿರುದ್ಧ 1) ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ, 
ಮಲ್ಲಿಕಾರ್ಜುನ, ವಿಧಾನಸೌಧ, ಬೆ೦ಗಳೂರು. 
2) ಎಂ. ಚಂದ್ರಶೇಖರಪ್ಪ ಬಿನ್‌ ಮಲ್ಲಪ್ಪ 2) ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವನ್ಯಜೀವಿ 
3) ಶ್ರೀಮತಿ ದಾಕ್ಸಾಯಣಮೃ ಕೋಂ ಎಂ. ವಿಭಾಗ, ಅರಣ್ಯ ಭವನ, ಬೆಂಗಳೂರು. 
ಚಂದ್ರಶೇಖರಪ್ಪ. 3) ಉಪಅರಣ್ಯ ಸಂರಕ್ಷಣಾಧಿಕಾರಿಗಳು, ವನ್ಯಜೀವಿ 
ವಾಸ: ತ್ಯಾಜವಳ್ಳಿ ಗ್ರಾಮ, ಶಿವಮೊಗ್ಗ ತಾ: ವಿಭಾಗ, ಶಿವಮೊಗ್ಗ. 
4) ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವನ್ಯಜೀವಿ 
ವಿಭಾಗ, ಶಿವಮೊಗ್ಗ. 
ಅಧಿಸೂಚನೆ 


ಅರ್ಜಿದಾರರು ದಿ: ಸಿ.ಎಂ. ಮಲ್ಲಿಕಾರ್ಜುನ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ 
ದಿನಾಂಕ:02.03.2006ರಂದು ಸಂಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು 
ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ೨೨೩೭ 





ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 
ಎಸ್‌. ವಿಜಯ್‌ ಕುಮಾರ್‌ 
ಕಾರ್ಮಿಕ ಅಧಿಕಾರಿ ಮತ್ತು 
ಕಾರ್ಮಿಕ ಪರಿಹಾರ ಆಯುಕರು, ಶಿವಮೊಗ್ಗ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತಿಲಕ್‌ನಗರ, ನೆಹರು ಕ್ರೀಡಾಂಗಣ ಎದುರು, 


ಶಿವಮೊಗ್ಗ 
ಸಂಖ್ಯೆ: ಡಬ್ಬ್ಯೂಸಿಎ:ಸಿಆರ್‌-21/2009, ದಿನಾಂಕ:28ನೇ ಮೇ, 2009 
ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಮಂಜುಳ ಕೋಂ ಲೇಟ್‌ ಪುಟ್ಟರಾಜು, ವಿರುದ್ಧ 1 ಜಬೀವುಲ್ಲಾ ಬಿನ್‌ ಬಶೀರ್‌ ಸಾಬ್‌, ರಂಗನಾಥ 
ಬೊಮ್ಮನಕಟ್ಟೆ ಹಳ್ಳಿ, ಭದ್ರಾವತಿ ತಾ: ಎಕ್ಸ್‌ಟಿಎನ್‌ಶನ್‌, 1ನೇ ಕ್ರಾಸ್‌, ಗೋಪಾಳ, ಶಿವಮೊಗ್ಗ. 
2) ಶ್ವೇತಾ ಬಿನ್‌ ಪುಟ್ಟರಾಜು, 2) ನ್ಯೂ ಇಂಡಿಯಾ ಅಶೂರೆನ್ಸ್‌ ಕಂ.ಲಿ., ಶಿವಮೊಗ್ಗ. 
ಸಂತೋಷ್‌ ಬಿನ್‌ ಪುಟ್ಟರಾಜು. 
ಅಧಿಸೂಚನೆ 


ಅರ್ಜಿದಾರರು ದಿ: ಪುಟ್ಟರಾಜು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ 
ದಿನಾಂಕ:20.07.2008ರಂದು ಸಂಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು 
ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು 
ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೈಮ್‌ ಅರ್ಜಿ/ ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 
ಎಸ್‌. ವಿಜಯ್‌ ಕುಮಾರ್‌ 
ಕಾರ್ಮಿಕ ಅಧಿಕಾರಿ ಮತ್ತು 
ಕಾರ್ಮಿಕ ಪರಿಹಾರ ಆಯುಕ್ತರು, ಶಿವಮೊಗ್ಗ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತಿಲಕ್‌ನಗರ, ನೆಹರು ಕ್ರೀಡಾಂಗಣ ಎದುರು, 


ಶಿವಮೊಗ್ಗ 
ಸಂಖ್ಯೆ: ಡಬ್ಲೂ ಹಎ:ಸಿಆರ್‌-23/2009, ದಿನಾಂಕ:28ನೇ ಮೇ, 2009 
ಅರ್ಜಿದಾರರು: ಪ್ರತಿವಾದಿಗಳು: 
1) ಶ್ರೀಮತಿ ಮಂಜುಳ ಕೋಂ ಲೇಟ್‌ ರಘು, ವಿರುದ್ಧ 1) ಸಿ.ವಿ. ವಾಸುದೇವ, ಬಿನ್‌ ಲೇಟ್‌ ವೆಂಕಟರಾಮ್‌, 
2) ಬೇಬಿ ಮುನೀಶ್‌, ಬಿನ್‌ ಲೇಟ್‌ ರಘು. ಮಾಲೀಕರು, ಶ್ರೀರಾಮ ಸ್ವೀಟ್ಸ್‌, ಎಂ.ಜಿ.ರಸ್ತೆ, 
ಗಾಂಧಿ ಬಜಾರ್‌, 2ನೇ ತಿರುವು, ಶಿವಮೊಗ್ಗ. ಚಿಕ್ಕಮಗಳೂರು. 
2) ನ್ಯಾಷನಲ್‌ ಇನ್ನೂರೆನ್ಸ್‌ ಕಂ.ಲಿ., ಶಿವಮೊಗ್ಗ. 
ಅಧಿಸೂಚನೆ 


ಅರ್ಜಿದಾರರು ದಿ: ರಘು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ ದಿನಾ೦ಕ:14.11.2007 
ರಂದು ಸಂಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು 
ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು 
ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೈಮ್‌ ಅರ್ಜಿ/ ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 
ಎಸ್‌. ವಿಜಯ್‌ ಕುಮಾರ್‌ 
ಕಾರ್ಮಿಕ ಅಧಿಕಾರಿ ಮತ್ತು 
ಕಾರ್ಮಿಕ ಪರಿಹಾರ ಆಯುಕ್ತರು, ಶಿವಮೊಗ್ಗ. 


೨೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತಿಲಕ್‌ನಗರ, ನೆಹರು ಕ್ರೀಡಾಂಗಣ ಎದುರು, 
ಶಿವಮೊಗ್ಗ 
ಸಂಖ್ಯೆ: ಡಬ್ಬ್ಯೂಸಿಎ:ಸಿಆರ್‌-24/2009, ದಿನಾಂಕ:28ನೇ ಮೇ, 2009 
ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಎಸ್‌.ಎಸ್‌. ಇಂದುವದನೆ, ಕೋಂ ವಿರುದ್ಧ 1) ಕೆ.ಎಸ್‌.ಆರ್‌.ಟಿ.ಸಿ. ಭದ್ರಾವತಿ. 
ದಿ: ಎನ್‌.ಲಕ್ಷ್ಮಿಪತಿರಾವ್‌, 2ನೇ ತಿರುವು, ಶಾರದಾ 
ನಿಲಯ, ವಾರ್ಡ್‌-4, ಶಿವಮೊಗ್ಗ. 
2) ಎಲ್‌.ನಾಗರಾಜ್‌, 23 ವರ್ಷ ಬಿನ್‌ ದಿ: 
ಎನ್‌.ಲಕ್ಷ್ಮಿಪತಿರಾವ್‌. 
3) ಕು: ನಮ್ರತಾ ಬಿನ್‌ ದಿ: ಎನ್‌.ಲಕ್ಷಿಪತಿರಾವ್‌. 
ಅಧಿಸೂಚನೆ 
ಅರ್ಜಿದಾರರು ದಿ: ಲಕ್ಷ್ಮಿಪತಿರಾವ್‌ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ 
ದಿನಾಂಕ:05.02.2009 ರಂದು ಸಂಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು 
ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು 
ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೈಮ್‌ ಅರ್ಜಿ/ ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 
ಎಸ್‌. ವಿಜಯ್‌ ಕುಮಾರ್‌ 
ಪಿ.ಆರ್‌.477 ಕಾರ್ಮಿಕ ಅಧಿಕಾರಿ ಮತ್ತು 
ಕಾರ್ಮಿಕ ಪರಿಹಾರ ಆಯುಕರು, ಶಿವಮೊಗ್ಗ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿಣ ಕನ್ನಡ ಉಪವಿಭಾಗ-1, ಬೆಂದೂರ್‌ವೆಲ್‌, 
ಕಂಕನಾಡಿ, ಮಂಗಳೂರು-ಇವರ ನ್ನಾಯಾಲಯ 
ಸಂಖ್ಯೆ: ಡಬ್ಲೂ ಹೌಎ:ಸಿಆರ್‌-11/2009ಎಫ್‌, ದಿನಾಂಕ:4ನೇ ಮೇ, 2009 
ಅರ್ಜಿದಾರರು: ಪ್ರತಿವಾದಿಗಳು: 
1) ಶ್ರೀಮತಿ ನೇತ್ರಾವತಿ ಶೆಟ್ಟ 0 ಲೇಟ್‌ ರಮೇಶ ಶೆಟ್ಟಿ, ವಿರುದ್ಧ 1) ದಿ ಡಿವಿಜನಲ್‌ ಕಂಟ್ರೋಲರ್‌, 
ವರ್ಷ 40. ಕೆ.ಎಸ್‌.ಆರ್‌.ಟಿ.ಸಿ. ಮ೦ಗಳೂರು ಡಿವಿಜನ್‌, 
2) ಮಾಸ್ಟರ್‌ ರಾಹುಲ್‌ 85/0 ಲೇಟ್‌ ರಮೇಶಶೆಟ್ಟಿ, ಮಂಗಳೂರು. 
ವರ್ಷ 11. 
3) ಮಾಸ್ಟರ್‌ ರಮೀತ್‌, 8/0 ಲೇಟ್‌ ರಮೇಶಶೆಟ್ಟಿ. 
ವರ್ಷ 8. 
4) ಶ್ರೀಮತಿ ಜಲಜಾಕ್ಷಿ ಶೆಟ್ಟಿ, W/ಂ ಸೀತರಾಮಖೆಟ್ಟಿ, 
ವರ್ಷ 65. 
ರಾಹುಲ್‌, ರಮೀತ್‌ ಕಾಂಪೌಂಡ್‌, ಶಿವನಗರ, ಪಡೀಲ್‌ 
ಹೋಸ್ಟ್‌ ಅಳಪೆ ವಿಲೇಜ್‌, ಮಂಗಳೂರು. 
ಅಧಿಸೂಚನೆ 
ಅರ್ಜಿದಾರಳಾದ ಶ್ರೀಮತಿ ನೇತ್ರಾವತಿ ಶೆಟ್ಟಿ ಇವರು ತಮ್ಮ ಗಂಡನಾದ ಶ್ರೀ ದಿವಂಗತ ರಮೇಶ್‌ ಶೆಟ್ಟಿ, ಇವರು 1ನೇ 
ಪ್ರತಿವಾದಿಗಳಾದ ಶ್ರೀ ಡಿವಿಜನಲ್‌ ಕಂಟ್ರೋಲರ್‌ ಕೆ.ಎಸ್‌.ಆರ್‌.ಟಿ.ಸಿ. ಮಂಗಳೂರು ವಿಭಾಗ, ಕೆಎ-19-ಎಫ್‌-2278 ಬಸ್‌ನಲ್ಲಿ 
ಚಾಲಕನಾಗಿ ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾ೦ಕ:21.09.2007ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ 
ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ 
ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 
ಡಿ.ಜಿ. ನಾಗೇಶ 
ಪಿ.ಆರ್‌.411 ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ದಕ್ಷಿಣ ಕನ್ನಡ, ಉಪವಿಭಾಗ-1, ಮಂಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌, ೧೮, ೨೦೦೯ ೨೨೩೯ 





ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 28(4)ರನ್ವಯ ಅಧಿಸೂಚನೆ 
ಸಂಖ್ಯೆ: ಸಿಐ 116 ಎಸ್‌ಪಿಕ್ಯೂ 2009, ಬೆಂಗಳೂರು, ದಿನಾಂಕ:20ನೇ ಮೇ, 2009 

ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 1966) (ಈ ಮುಂದೆ ಪ್ರಸ್ತುತ ಕಾಯ್ದೆ ಎಂದು ಹೇಳಲಾಗಿದೆ) ಕಲಂ 28(1)ರನ್ವಯ ವಿಹಿತವಾದ ಅಧಿಕಾರ 
ಅಧಿಸೂಚನೆ ಸಂಖ್ಯೆ: ಸಿಐ/467/ಎಸ್‌.ಪಿ.ಕ್ಯೂ/200, ದಿನಾ೦ಕ:23.09.2008 (ಈ ಮುಂದೆ ಅಧಿಸೂಚನೆ ಎಂದು ಹೇಳಲಾಗಿದೆ) ರಂದು ಹೊರಡಿಸಿ ದಿನಾ೦ಕ:23.09.2008 ರಂದು ಪ್ರಕಟವಾದ 
ರಾಜ್ಯ ಪತ್ರದ ಪುಟ 1 ರಿಂದ 8 ರವರೆಗೆ (ಭಾಗ-3) ರಲ್ಲಿ ಕರ್ನಾಟಕ ಸರ್ಕಾರವು ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಬಾಗಲಕೋಟೆ ಜಿಲ್ಲೆ, ಮುಧೋಳ ತಾಲ್ಲೂಕಿನ ಮುಧೋಳ ಗ್ರಾಮ 
ಮೆ: ನಿರಾಣಿ ಶುಗರ್ಸ್‌ ಲಿ., ಇವರಿಗಾಗಿ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ತನ್ನ ಉದ್ದೇಶವನ್ನು ಪ್ರಕಟಿಸಿತ್ತು. 

ಅದರಂತೆ ಪ್ರಸ್ತುತ ಕಾಯ್ದೆಯನ್ವಯ 28ರ ಉಪ ಕಲಂ (3)ರನ್ವಯ ಆದೇಶವನ್ನು ಹೊರಡಿಸಲಾಗಿದೆ. ಮತ್ತು ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳು 
ಅಧಿಸೂಚನೆಯಲ್ಲಿಯೂ ಕಾಣಿಸಲ್ಪಟ್ಟಿವೆ ಹಾಗೂ ಪ್ರಸ್ತುತ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಸ್ಪಾಧೀನಪಡಿಸಿಕೊಳ್ಳಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆಯಾಗಿದೆ. 

ಆದುದರಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966)ರ ಕಲಂ 28ರ ಉಪ ಕಲಂ (4)ರನ್ವಯ ವಿಹಿತವಾಗಿರುವ ಅಧಿಕಾರದ 
ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕಾಗಿ ಈ ಕೆಳಗೆ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ಸರ್ಕಾರವು ಘೋಷಿಸಿದೆ. 

















ಅನುಸೂಚಿ 
ಗ್ರಾಮ: ಮುಧೋಳ ತಾಲ್ಲೂಕು: ಮುಧೋಳ ಹೋಬಳಿ: ಮುಧೋಳ ಜಿಲ್ಲೆ: ಬಾಗಲಕೋಟೆ 
ಅ. ಖಾತೆದಾರರ ಅನುಭವದಾರರ ರಿ.ಸ. ಸ್ವಾಧೀನ ಪಡಿಸುವ | ಆಕಾರ ಜಮೀನಿನ ಚೆಕ್ನುಬಂದಿ (ಚತು:ಶಿಮೆ) 
ನಂ. ಹೆಸರು ಹೆಸರು ನಂ. ವಿಸ್ತೀರ್ಣ ಎ-ಸೆಂ__ರೂ-ಪೈ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 ಗೋವಿಂದ ವೆಂಕಟರಾವ ಶಿಂಧೆ ಸ್ವಂತ 159/2ಬ 08-00 1-98 ಖುಷ್ಕಿ ರಿ.ಸ.ನಂ.2ಬ 159/2ಅ | ರಿ.ಸ.ನಂ.159 ರಿ.ಸ.ನಂ.163 
ಪೈ 0-162 ಪೈಕಿ ಬಾಕಿ ಪೈಕಿ ಬಾಕಿ 
07-24 ಜಮೀನು ಜಮೀನು 
2; ಫಕ್ಕೀರಪ್ಪ ರಾಮಪ್ಪ ಬಂಡಿಗಣಿ ಸ್ವಂತ 163/2 03-07 1-06 ಮುಷ್ಠಿ 165 163/ 159 162 
ಅಡಿವೆಪ್ಪ, ರಾಮಪ್ಪ ಬಂಡಿಗಣಿ 00-02ಖ 
ಅ.ವಾ.ಕ.ತಾ. ಗ೦ಗವ_ 03-05 
3. 1) ಬಾಳವ್ವ ಗಂ. ಕಲ್ಲಪ್ಪ ಸ್ವಂತ 167/7ಬ 01-15 00-23 ಮುಷ್ಠಿ ರಸ್ತೆ 162/ಅ 167/7ಅ 167/4 
ಹೊಸಕೋಟಿ 00-01ಖ ಮುಧೋಳದಿಂದ 
2) ಅಶೋಕ ಕಲ್ಲಪ್ಪ ಹೊಸಕೋಟಿ 01-14 ಜಮಖಂಡಿ ರಸ್ತೆ 
3) ಯಮನವ್ವ ನಿಂಗಪ್ರ ಕಟಗೇರಿ 
4) ಶಾಂತವ್ವ ಸದಪ್ಪ ಚೇಲದಾರ 
5) ಶಾಮಲಾ ಲಕ್ಷ್ಮಣ ಚೇಲದಾರ 
6) ಸದಾಶಿವ ಮಲ್ಲಪ್ಪ ಜಂಬಗಿ 


































































































೨೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೧೮, ೨೦೦೯ ಭಾಗ-೩ 
ಅ. ಖಾತೆದಾರರ ಅನುಭವದಾರರ ರಿ.ಸ. ಸ್ವಾಧೀನ ಪಡಿಸುವ | ಆಕಾರ ಜಮೀನಿನ ಚೆಕ್ನುಬಂದಿ (ಚತು:ಶಿಮೆ) 
ನಂ. ಹೆಸರು ಹೆಸರು ನಂ. ವಿಸ್ತೀರ್ಣ ಎ-ಸೆಂ | ರೂ-ಪೈ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
5. ಸಾಹೇಬಗೌಡ ಶಿವನಗೌಡ ಸ್ವಂತ 167/0 00-38 00-14 ಖುಷ್ಟಿ ರಸ್ತೆ 167/7 167/9 167/1 
ಬಿರಾದಾರ 00-03ಖ 
00-35 
6. ಅಣ್ಣಕ್ಕ ತಂದೆ ಬಸಪ್ಪ ನಿರಾಣಿ ಸ್ವಂತ 167/1 00-28 00-12 ಖುಷ್ಟಿ ರಸ್ತೆ 167/7 167/0 167/12 
(ಗಂ.ಚ೦ದ್ರಪ್ಪ ಗೋಸಾರ) 00-02ಖ 
00-26 
7. 1) ಶಂಕ್ರಪ್ಪ ಬಸಪ್ಪ ಗೋಸಾರ ಸ್ವಂತ 167/12 00-38 00-14 ಖುಷ್ಟಿ ರಸ್ತೆ 167/7 167/1 167/3 
2) ಸದಾಶಿವ ಬಸಪ್ಪ ಗೋಸಾರ 00-03ಖ 
3) ಚಂದ್ರಪ್ಪ ಬಸಪ್ಪ ಗೋಸಾರ 00-35 
8. | ಸಂಗಪ್ಪ ಬಾಳಪ್ಪ ಗವರೋಜಿ ಸ್ವಂತ 167/3 1-00 00-15 | ಖಷ್ಕಿ [ರಸ್ತೆ 167/7 167/2 167/2ಅ 
00-10 00-04೫ 
ಅಶೋಕ ಬಾಳಪ್ಪ ಗವರೋಜಿ 00-36 
00-10 
ಉಮೇಶ ಬಾಳಪ್ಪ ಗವರೋಜಿ 
00-10 
ಗಂಗಪ್ಪ ಬಾಳಪ್ಪ ಗವರೋಜಿ 
00-10 
9. ಗಂಗಪ್ಪ ಭೀಮಪ್ಪ ತಳವಾರ ಸ್ವಂತ 168/1ಕ 01-00 00-17 ಮುಷ್ಠಿ 168/ ಡ ರಿಂದ 168/5/ | 167/6 168/2ಬ, 
1ಪ 1ಬ 168/2 
ಒಟ್ಟು 18-04 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.434 ಕೆ.ಎಂ. ವೀರಯ್ಯ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈಅ) 
ವಾಣಿಜ್ಜ ಮತ್ತು ಕೈಗಾರಿಕೆ ಇಲಾಖೆ. 





ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ೨೨೪೧ 





ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ. 
ಸಂಖ್ಯೆ:ಡಿಆರ್‌ ಕೆ/ಎಲ್‌ ಕ್ಯೂಡಿ/ಸಿಆರ್‌.1/2007-08, ದಿನಾಂಕ:21ನೇ ಫೆಬ್ರವರಿ 2008 
ವಿಷಯ: ಕಾರ್ಯವನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಎಸ್‌.ಸಿ/ಎಸ್‌.ಟಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂ 
ನಿ, ಬಂಗಾರಪೇಟಿ ತಾಲ್ಲೂಕು ಈ ಸಹಕಾರ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರ ಪತ್ರ 
ಸಂಖ್ಯೆಎಆರ್‌. 49/ಎಲ್‌ ಕ್ಕೂಡಿ/ಸಿಆರ್‌ 34/2005-06 ದಿನಾಂಕ:18.2.2006 ಮತ್ತು 27.5.2006 . 


£ 


ಟ್ಟ 
ak 


(0 


ಎಸ್‌.ಸಿ./ಎಸ್‌.ಟಿ. ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ. ಅಶೋಕನಗರ, ಕೆ.ಜಿ.ಎಫ್‌. ಬಂಗಾರಪೇಟೆ 
ತಾಲ್ಲೂಕು ಈ ಸಹಕಾರ ಸಂಘವು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರ 
ಆದೇಶದ ಸಂಖ್ಯೆ.ಎಆರ್‌ ಕೆ/ಯೋಜನೆ/ಸಿಆರ್‌ 12318/9241/91-92 ದಿನಾ೦ಕ:5.12.91 ರ ರೀತ್ಯಾ ನೋಂದಣಿಯಾಗಿದ್ದು, 
ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ಇದ್ದು, ಕೆ.ಜಿಎಫ್‌. ಪ್ರದೇಶದ ಅಶೋಕ ನಗರಕ್ಕೆ ಮಾತ್ರ 
ಸೀಮಿತವಾಗಿರುತ್ತದೆ. ಸಂಘದ ಆಡಳಿತ ಮಂಡಳಿ ರಚನೆಯಾಗದೆ ಇದ್ದು ಸಂಘಕ್ಕೆ ಕಲಂ 28ಎ (5)ರ ರೀತ್ಯಾ 
ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ದು, ಸಂಘವು ಸ್ಥಗಿತಗೊಂಡ ಹಿನ್ನಲೆಯಲ್ಲಿ ಆಡಳಿತ ಮಂಡಳಿಯನ್ನು ಪುನರ್‌ 
ರಚನೆಮಾಡಲು ಸಾಧ್ಯವಾಗಿರುವುದಿಲ್ಲ ಸಂಘಕ್ಕೆ ಯಾವುದೇ ರೀತಿಯ ಆರ್ಥಿಕ ಸೌಲಭ್ಯಗಳು ಮಂಜೂರಾಗಿರುವುದಿಲ್ಲ, ಸಂಘ 
ದ ಲೆಕ್ಕಪರಿಶೋಧನೆಯು 92-93 ನೇ ಸಾಲುಗಳಿಂದ ನಡೆಯಲು ಬಾಕಿ ಇರುತ್ತದೆ. ಸಂಘದ ಆಡಳಿತ ಮಂಡಳಿ ಸಭೆಗಳು 
ಮತ್ತು ವಾರ್ಷಿಕ ಮಹಾಸಭೆಗಳು ನಡೆದಿರುವುದಿಲ್ಲ ಈ ಸಂಘವು ಡಿ.ಸಿ.ಸಿ. ಬ್ಯಾಂಕ್‌ ನಿ., ಕೆ.ಜಿ.ಎಫ್‌. ಶಾಖೆಯಲ್ಲಿ ಉಳಿತಾಯ 
ಖಾತೆಯಲ್ಲಿ ರೂ. 245-00 ಗಳನ್ನು ಉಳಿಸಿಕೊಂಡಿರುತ್ತದೆ. 

ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸಂಘದ ಸದಸ್ಯರಿಗೆ 
ಯಾವುದೇ ಪ್ರಯೋಜನ ಇಲ್ಲದಂತೆ ಇರುವುದರಿಂದ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು 
ನೇಮಕ ಮಾಡಲು ಉಲ್ಲೇಖಿತ ಪತ್ರಗಳಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ 
ಇವರು ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ. ಆದುದರಿಂದ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ 
ಕೋಲಾರ ಇವರು ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ. ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ 
ಉಪವಿಭಾಗ, ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು 
ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72(2)(ಬಿ) ಅನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21.11.2001 
ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಆರ್‌. ಶ್ರೀಧರ್‌, ಸಹಕಾರ ಸಂಘಗಳ ಉಪನಿಬಂಧಕರು ಕೋಲಾರ ಜಿಲ್ಲೆ. 
ಕೋಲಾರ ಆದ ನಾನು ಎಸ್‌.ಸಿ/ಎಸ್‌.ಟಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ. ಅಶೋಕನಗರ, ಕೆ.ಜಿಎಫ್‌. 
ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಯಣ ಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, 
ಬಂಗಾರಪೇಟೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ-ಜವಾಬ್ದಾರಿಗಳನ್ನು 
ವಿಲೇವಾರಿ ಮಾಡಿ 3 ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ 

ಈ ಆದೇಶವನ್ನು ನನ್ನ ಸ್ಪಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:21.2.2008 ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಕೋಲಾರ ಜಿಲ್ಲೆ, ಕೋಲಾರ 


೨೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ಭಾಗ-೩ 


ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ. 
ಸಂಖ್ಯೆ:ಡಿಆರ್‌ಕೆ/ಎಲ್‌ಕ್ಯೂಡಿ/ಸಿಆರ್‌.2/2007-08, ದಿನಾಂಕ:21ನೇ ಫೆಬ್ರವರಿ 2008 
ವಿಷಯ: ಕಾರ್ಯವನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಪಾರಾ೦ಡಹಳ್ಳಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ 
ನಿ, ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ 
ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರ ಪತ್ರ 
ಸಂಖ್ಯೆ:ಎಆರ್‌. 49/ಎಲ್‌ ಕ್ಕೂಡಿ/ಸಿಆರ್‌ 37/2005-06 ದಿನಾಂಕ:18.2.2006 ಮತ್ತು 29.5.2006 . 





ಪ್ರಸಾವನೆ: 

ಪಾರಾ೦ಡಹಳ್ಳಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ, ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘವು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರ ಆದೇಶದ ಸಂಖ್ಯೆ:ಎಆರ್‌ 
ಕೆ/ಯೋಜನೆ/ಸಿಆರ್‌24/ರಿಜಿಸ್ಟ್ರೇಷನ್‌/9245/91-92 ದಿನಾಂಕ:2-11-1992ರ ರೀತ್ಯಾ ನೋಂದಣಿಯಾಗಿದ್ದು, ಸಂಘದ 
ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ಇದ್ದು, ಸ್ಪರ್ಣಕುಪ್ಪಂ ಬಡಾವಣೆ ಪಾರಾಂಡಹಳ್ಳಿ ಪ್ರದೇಶಗಳಿಗೆ ಮಾತ್ರ 
ಸೀಮಿತವಾಗಿರುತ್ತದೆ. ಸಂಘದ ಆಡಳಿತ ಮಂಡಳಿಯನ್ನು ರಚಿಸದೆ ಇದ್ದ ಕಾರಣ ಸಂಘಕ್ಕೆ 28(ಎ) (5)ರ ರೀತ್ಯಾ 
ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ದು, ಆಡಳಿತಾಧಿಕಾರಿಗಳ ಅವಧಿ ಸ್ಥಗಿತಗೊ೦ಡಿರುವುದರಿಂದ ಆಡಳಿತ ಮಂಡಳಿಯನ್ನು 
ಪುನರ್‌ ರಚಿಸಲು ಸಾಧ್ಯವಾಗಿರುವುದಿಲ್ಲ. 

ಸಂಘಕ್ಕೆ ಸರ್ಕಾರದಿಂದ ರೂ. 5000-00 ಗಳ ಷೇರು ಮಂಜೂರಾಗಿರುತ್ತದೆ. ಸಂಘದ ಲೆಕ್ಕ ಪರಿಶೋಧನೆಯು 95- 
96 ನೇ ಸಾಲುಗಳಿಂದ ನಡೆದಿಲ್ಲ 94-95 ನೇ ಸಾಲಿನ ಆಡಿಟ್‌ ವರದಿಯ ರೀತ್ಯಾ ಸಂಘವು 2976-33 ರೂಗಳಷ್ಟು ನಿವ್ವಳ 
ನಷ್ಟವನ್ನು ಹೊಂದಿರುತ್ತದೆ. ಸಂಘದ ಆಡಳಿತ ಮಂಡಳಿ ಸಭೆ ಮತ್ತು ವಾರ್ಷಿಕ ಮಹಾಸಭೆಗಳು ನಡೆಸಿರುವುದಿಲ್ಲ. ಸಂಘವು 
ಡಿಸಿಸಿ ಬ್ಯಾಂಕ್‌ ನಿ., ಕೆಜಿಎಫ್‌ ಶಾಖೆಯಲ್ಲಿ ಸೇವಿಂಗ್ಸ್‌ ಬ್ಯಾಂಕ್‌ ಡಿಪಾಜಿಟ್‌ ಹೊಂದಿದ್ದು, ಸದರಿ ಖಾತೆಯಲ್ಲಿ ದಿನಾ೦ಕ:10-2- 
2006 ಕ್ಕೆ ಇದ್ದಂತೆ 101-00ರೂಗಳನ್ನು ಮಾತ್ರ ಹೊಂದಿರುತ್ತದೆ. 

ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸಂಘದ ಸದಸ್ಯರಿಗೆ 
ಯಾವುದೇ ಪ್ರಯೋಜನ ಇಲ್ಲದಂತೆ ಇರುವುದರಿಂದ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು 
ನೇಮಕ ಮಾಡಲು ಉಲ್ಲೇಖಿತ ಪತ್ರಗಳಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ 
ಇವರು ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ. ಆದುದರಿಂದ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ 
ಕೋಲಾರ ಇವರು ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ. ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ 
ಉಪವಿಭಾಗ, ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು 
ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಆದೇಶ 

ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72(2)(ಬಿ) ಅನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21.11.2001 
ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಆರ್‌. ಶ್ರೀಧರ್‌, ಸಹಕಾರ ಸಂಘಗಳ ಉಪನಿಬಂಧಕರು ಕೋಲಾರ ಜಿಲ್ಲೆ, 
ಕೋಲಾರ ಆದ ನಾನು ಪಾರಾಂಡಹಳ್ಳಿ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ, ಬಂಗಾರಪೇಟೆ ತಾಲ್ಲೂಕು ಈ 
ಸಹಕಾರ ಸಂಘವನ್ನು ಯಣ ಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಬಂಗಾರಪೇಟೆ ತಾಲ್ಲೂಕು 
ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ-ಜವಾಬ್ದಾರಿಗಳನ್ನು 
ವಿಲೇವಾರಿ ಮಾಡಿ 3 ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ 

ಈ ಆದೇಶವನ್ನು ನನ್ನ ಸ್ಪಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:21.2.2008 ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ಉಪ ನಿಬಂಧಕರು, 
ಕೋಲಾರ ಜಿಲ್ಲೆ, ಕೋಲಾರ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ೨೨೪೩ 


ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ. 
ಸಂಖ್ಯೆ:ಡಿಆರ್‌ಕೆ/ಎಲ್‌ಕ್ಯೂಡಿ/ಸಿಆರ್‌.3/2007-08, ದಿನಾಂಕ:21ನೇ ಫೆಬ್ರವರಿ 2008 
ವಿಷಯ: ಕಾರ್ಯವನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಗೀತಾರಸ್ತೆ ಮಹಿಳೆಯರ ವಿವಿದೋದ್ದೇಶ ಸಹಕಾರ ಸಂಘ 
ನಿ, ರಾಬರ್ಟ್‌ಸನ್‌ಪೇಟೆ, ಕೆ.ಜಿ.ಎಫ್‌. ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಸಮಾಪನೆಗೆ 
ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರ ಪತ್ರ 
ಸಂಖ್ಯೆ:ಎಆರ್‌.49/ಎಲ್‌ಕ್ಕೂಡಿ/ಸಿಆರ್‌ 18/2005-06 ದಿನಾಂಕ:15.2.2006 ಮತ್ತು 29.5.2006 . 





ಪ್ರಸಾವನೆ: 
ಗೀತಾರಸ್ತೆ ಮಹಿಳೆಯರ ವಿವಿದೋದ್ದೇಶ ಸಹಕಾರ ಸಂಘ ನಿ, ರಾಬರ್ಟ್‌ಸನ್‌ಪೇಟೆ ಕೆ.ಜಿ.ಎಫ್‌. ಬಂಗಾರಪೇಟೆ 
ತಾಲ್ಲೂಕು ಈ ಸಹಕಾರ ಸಂಘವು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ 
ಇವರ ಆದೇಶದ ಸಂಖ್ಯೆ:ಎಆರ್‌ಕೆ/ಯೋಜನೆ/ಸಿಆರ್‌98/ನೋಂದಣಿ/6262/87-88 ದಿನಾ೦ಕ:6-5-1988ರ ರೀತ್ಯಾ 
ನೋಂದಣಿಯಾಗಿದ್ದು, ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ಇದ್ದು, ಕೆ.ಜಿಎಫ್‌. ಪಟ್ಟಣದಲ್ಲಿರುವ 
ಗೀತಾರಸ್ನೆಯ 1, 2 ಮತ್ತು 5ನೇ ಕ್ರಾಸ್‌ ರಾಬರ್ಟ್‌ಸನ್‌ಪೇಟೆಗೆ ಮಾತ್ರ ಸೀಮಿತವಾಗಿದೆ. ಸಂಘದ ಆಸ್ತಿ ಮತ್ತು ಜವಾಬ್ದಾರಿ 
ತಃಖ್ತೆ ದಿನಾ೦ಕ:31.3.1994 ಕೈ ಇದ್ದಂತೆ ಡಿ.ಸಿ.ಸಿ. ಬ್ಯಾಂಕ್‌ ನಿ. ಕೆಜಿಎಫ್‌ ಶಾಖೆಯಲ್ಲಿ ಉಳಿತಾಯ ಖಾತೆಯಲ್ಲಿ ರೂ. 200- 
00ಗಳು ಸಂಘದ ಹೆಸರಿನಲ್ಲಿರುವುದು ಕಂಡು ಬಂದಿರುತ್ತದೆ. ಸಂಘವು ನಿವ್ವಳ ನಷ್ಟದಲ್ಲಿ ಮುಂದುವರೆದಿರುತ್ತದೆ. 
ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸಂಘದ ಸದಸ್ಯರಿಗೆ 
ಯಾವುದೇ ಪ್ರಯೋಜನ ಇಲ್ಲದಂತೆ ಇರುವುದರಿಂದ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು 
ನೇಮಕ ಮಾಡಲು ಉಲ್ಲೇಖಿತ ಪತ್ರಗಳಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ 
ಇವರು ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ. ಆದುದರಿಂದ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ 
ಕೋಲಾರ ಇವರು ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ. ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ 
ಉಪವಿಭಾಗ, ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು 
ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 
ಆದೇಶ 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72(2)(ಬಿ) ಅನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21.11.2001 
ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಆರ್‌. ಶ್ರೀಧರ್‌, ಸಹಕಾರ ಸಂಘಗಳ ಉಪನಿಬಂಧಕರು ಕೋಲಾರ ಜಿಲ್ಲೆ, 
ಕೋಲಾರ ಆದ ನಾನು ಗೀತಾರಸ್ತೆ ಮಹಿಳೆಯರ ವಿವಿದೋದ್ದೇಶ ಸಹಕಾರ ಸಂಘ ನಿ, ರಾಬರ್ಟ್‌ಸನ್‌ಪೇಟೆ ಕೆ.ಜಿಎಫ್‌. 
ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಯಣ ಸಮಾಪನೆಗೊಳಿಸಿ ಸಂಘಕ್ಕೆ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, 
ಬಂಗಾರಪೇಟೆ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ-ಜವಾಬ್ದಾರಿಗಳನ್ನು 
ವಿಲೇವಾರಿ ಮಾಡಿ 3 ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ 
ಈ ಆದೇಶವನ್ನು ನನ್ನ ಸ್ವಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:21.2.2008 ರಂದು ಹೊರಡಿಸಿದೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು, 
ಕೋಲಾರ ಜಿಲ್ಲೆ, ಕೋಲಾರ 
ಸಹಕಾರ ಸಂಘಗಳ ಉಪನಿಬಂಧಕರ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ. 
ಸಂಖ್ಯೆ:ಡಿಆರ್‌ಕೆ/ಎಲ್‌ಕ್ಯೂಡಿ/ಸಿಆರ್‌.4/2007-08, ದಿನಾಂಕ:21ನೇ ಫೆಬ್ರವರಿ 2008 
ವಿಷಯ: ಕಾರ್ಯವನ್ನು ನಿರ್ವಹಿಸದೆ ಸ್ಥಗಿತಗೊಂಡಿರುವ ಬಿ.ಜಿ.ಎಂ.ಎಲ್‌. ಎಸ್‌ ಸಿ/ಎಸ್‌ ಟಿ ಸ್ಯಾನಿಟರಿ ಲೇಬರ್‌ 
ಸಹಕಾರ ಸಂಘ ನಿ, ಕಾರ್ಪೋರೇಷನ್‌ ರಸ್ತೆ ರಾಬರ್ಟ್‌ಸನ್‌ಪೇಟೆ, ಕೆ.ಜಿ.ಎಫ್‌. ಬಂಗಾರಪೇಟೆ ತಾಲ್ಲೂಕು 
ಈ ಸಹಕಾರ ಸಂಘವನ್ನು ಸಮಾಪನೆಗೆ ಒಳಪಡಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವ 
ಬಗೆ. 


೨೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ಭಾಗ-೩ 





ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬ೦ಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರ ಪತ್ರ 
ಸಂಖ್ಯೆಎಆರ್‌.49/ಎಲ್‌ಕ್ಕೂಡಿ/ಸಿಆರ್‌ 36/2005-06 ದಿನಾಂಕ:18.2.2006 ಮತ್ತು 29.5.2006 . 


ಬಿ.ಜಿ.ಎಂ.ಎಲ್‌. ಎಸ್‌ಸಿ/ಎಸ್‌ಟಿ ಸ್ಕಾನಿಟರಿ ಲೇಬರ್‌ ಸಹಕಾರ ಸಂಘ ನಿ, ಕಾರ್ಪೋರೇಷನ್‌ ರಸ್ತೆ 
ರಾಬರ್ಟ್‌ಸನ್‌ಪೇಟೆ ಕೆ.ಜಿ.ಎಫ್‌. ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘವು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರ ಆದೇಶದ ಸಂಖ್ಯೆ: ಎಆರ್‌ಕೆ/ಯೋಜನೆ/ 
ಸಿಆರ್‌190/ರಿಜಿಸ್ಟೇಷನ್‌/25672/98-99 ದಿನಾಂಕ:11.2.1998 ರ ರೀತ್ಯಾ ನೋಂದಣಿಯಾಗಿದ್ದು, ಸಂಘದ ಕಾರ್ಯವ್ಯಾಪ್ತಿಯು 
ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ಇರುತ್ತದೆ. ಸಂಘದ ಆಡಳಿತ ಮಂಡಳಿಯನ್ನು ರಚಿಸಲು ವಿಫಲವಾದ ಹಿನ್ನಲೆಯನ್ನು ಸಂಘದ 
ಆಡಳಿತ ಮಂಡಳಿಯನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 28 (ಎ)(5)ರ ರೀತ್ಯಾ ಕ್ರಮ 
ಕೈಗೊಂಡು, ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ದು, ಸಂಘವು ಸ್ಥಗಿತಗೊಂಡಿರುವುದರಿಂದ ಆಡಳಿತ ಮಂಡಳಿಯನ್ನು 
ಪುನರ್‌ ರಚಿಸಲು ಸಾಧ್ಯವಾಗಿರುವುದಿಲ್ಲ ಸಂಘವು ನೋಂದಣಿಯಾದಾಗಿನಿಂದ ತನ್ನ ಕಾರ್ಯವನ್ನು ನಿರ್ವಹಿಸದೆ 
ಸ್ಥಗಿತಗೊಂಡಿದ್ದು ಸಂಘದ ಲೆಕ್ಕಪರಿಶೋಧನೆ ಈ ತಹಲ್‌ವರೆವಿಗೆ ನಡೆಯದೆ ಇದ್ದು ಆಸ್ತಿ ಮತ್ತು ಜವಾಬ್ದಾರಿಗಳು 
ಲಭ್ಯವಿರುವುದಿಲ್ಲ ಸದರಿ ಸಂಘವು ದಿನಾಂಕ:10.2.2006ಕ್ಕೆ ಇದ್ದಂತೆ ಡಿ.ಸಿ.ಸಿ. ಬ್ಯಾಂಕ್‌ ನಿ. ಕೆಜಿಎಫ್‌ ಶಾಖೆಯಲ್ಲಿ ಸೇವಿಂಗ್ಸ್‌ 
ಬ್ಯಾಂಕ್‌ ಡಿಪಾಜಿಟ್‌ ಖಾತೆಯಲ್ಲಿ 1385-66 ರೂಗಳನ್ನು ಹೊಂದಿರುತ್ತದೆ. ಸರ್ಕಾರದಿಂದ ಸಂಘಕ್ಕೆ ಯಾವುದೇ ರೀತಿಯ 
ಆರ್ಥಿಕ ಸೌಲಭ್ಯ ಮಂಜೂರಾಗಿರುವುದಿಲ್ಲ. ಸಂಘದ ಆಡಳಿತ ಮಂಡಳಿ ಸಭೆಗಳು ಮತ್ತು ವಾರ್ಷಿಕ ಮಹಾಸಭೆಗಳು 
ನಡೆದಿರುವುದಿಲ್ಲ. 
ಮೇಲ್ಕಂಡ ಅಂಶಗಳ ಹಿನ್ನಲೆಯಲ್ಲಿ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವುದರಿಂದ ಸಂಘದ ಸದಸ್ಯರಿಗೆ 
ಯಾವುದೇ ಪ್ರಯೋಜನ ಇಲ್ಲದಂತೆ ಇರುವುದರಿಂದ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸಿ ಸಮಾಪನಾಧಿಕಾರಿಯನ್ನು 
ನೇಮಕ ಮಾಡಲು ಉಲ್ಲೇಖಿತ ಪತ್ರಗಳಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ 
ಇವರು ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ. ಆದುದರಿಂದ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, 
ಕೋಲಾರ ಇವರು ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ. ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ 
ಉಪವಿಭಾಗ, ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ ಸಂಘವನ್ನು ಯಣ ಸಮಾಪನೆಗೆ ಒಳಪಡಿಸುವುದು ಸೂಕ್ತವೆಂದು 
ಭಾವಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 
ಆದೇಶ 
ಈ ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 
72(2)(ಬಿ) ಅನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21.11.2001 
ರಂತೆ ದತ್ತವಾದ ಅಧಿಕಾರವನ್ನು ಪ್ರಯೋಗಿಸಿ ಆರ್‌. ಶ್ರೀಧರ್‌, ಸಹಕಾರ ಸಂಘಗಳ ಉಪನಿಬಂಧಕರು ಕೋಲಾರ ಜಿಲ್ಲೆ, 
ಕೋಲಾರ ಆದ ನಾನು ಬಿ.ಜಿ.ಎಂ.ಎಲ್‌ ಎಸ್‌.ಸಿ/ಎಸ್‌.ಟಿ ಸ್ಯಾನಿಟರಿ ಲೇಬರ್‌ ಸಹಕಾರ ಸಂಘ ನಿ. ಕಾರ್ಪೋರೇಷನ್‌ ರಸ್ತೆ 
ರಾಬರ್ಟ್‌ಸನ್‌ಪೇಟೆ ಕೆ.ಜಿ.ಎಫ್‌. ಬಂಗಾರಪೇಟೆ ತಾಲ್ಲೂಕು ಈ ಸಹಕಾರ ಸಂಘವನ್ನು ಯಣ ಸಮಾಪನೆಗೊಳಿಸಿ ಸಂಘಕ್ಕೆ 
ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು, ಬಂಗಾರಪೇಟಿ ತಾಲ್ಲೂಕು ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಿ 
ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಂಘದ ಸಮಾಪನಾಧಿಕಾರಿಗಳು ಸಂಘದ ಸಂಪೂರ್ಣ ಪ್ರಭಾರವನ್ನು ಪಡೆದು ಸಂಘದ ಆಸ್ತಿ-ಜವಾಬ್ದಾರಿಗಳನ್ನು 
ವಿಲೇವಾರಿ ಮಾಡಿ 3 ತಿಂಗಳ ಒಳಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ 
ಈ ಆದೇಶವನ್ನು ನನ್ನ ಸ್ಪಹಸ್ತ ಮತ್ತು ಈ ಕಛೇರಿಯ ಮೊಹರಿನೊಂದಿಗೆ ದಿನಾಂಕ:21.2.2008 ರಂದು ಹೊರಡಿಸಿದೆ. 
ಪಿ.ಆರ್‌. 395 ಸಹಕಾರ ಸಂಘಗಳ ಉಪ ನಿಬಂಧಕರು, 
ಕೋಲಾರ ಜಿಲ್ಲೆ, ಕೋಲಾರ 
ಉಪಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್‌, ಮಂಗಳೂರು, ಇವರ ನಡವಳಿಗಳು 
ವಿಷಯ: ಶ್ರೀ ವಸಂತ (ಕಾರ್ಯದರ್ಶಿ, ಗ್ರೇಡ್‌-2), ಜೋಕಟ್ಟೆ ಗ್ರಾಮ ಪಂಚಾಯತ್‌ ಮಂಗಳೂರು ತಾಲ್ಲೂಕು ಇವರು 
ಕರ್ತವ್ಯ ಲೋಪ ಎಸಗಿದ ಮತ್ತು ಹಣ ದುರುಪಯೋಗ ಪಡಿಸಿದ ಆರೋಪಗಳಿಗೆ ದಂಡನೆ ವಿಧಿಸಿ 
ಸೇವೆಯಿಂದ ತೆಗೆದು ಹಾಕುವ ಬಗ್ಗೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ೨೨೪೫ 





ಉಲ್ಲೇಖ: 1 ಈ ಕಛೇರಿಯ ತಿಳುವಳಿಕೆ ಪತ್ರ ದಕಜಿಪ/ಆಡಳಿತ/ಶಿಸ್ತು/ಸಿಆರ್‌ 111/05-06(ಎ6), ದಿನಾಂಕ: 
17/9/2005. 
2. ಈ ಕಛೇರಿಯ ನಡವಳಿಗಳು, ದಕಜಿಪ/ಆಡಳಿತ/ಶಿಸ್ತು/ಸಿಆರ್‌ 11/05-06(ಎ6) ದಿನಾ೦ಕ:112.2005. 
3. ಈ ಕಛೇರಿಯ ಪರಿಷ್ಕೃತ ನಡವಳಿಗಳು ದಕಜಿಪ/ಆಡಳಿತ/ಶಿಸ್ತು/ಸಿಆರ್‌11/05-06(ಎ6), ದಿನಾಂಕ : 
15/3/2006. 
4. ಈ ಕಛೇರಿಯ ಪರಿಷ್ಕೃತ ನಡವಳಿಗಳು ದಕಜಿಪ/ಆಡಳಿತ/ಶಿಸ್ತು/ ಸಿಆರ್‌ 11/05-06(ಎ6), 
ದಿನಾ೦ಕ:29.7.2006. 
5. ವಿಚಾರಣಾಧಿಕಾರಿಯವರ ವಿಚಾರಣಾ ವರದಿ ಸಂ:ದಕಜಿಪ/ಯೋಅಮೌ/ಅ/ವಿವ2/06-07, 
ದಿನಾ೦ಕ:3/2/2007. 
6. ಈ ಕಛೇರಿಯ ಸೂಚನಾ ಪತ್ರ ಸಂಖ್ಯೆದಕಜಿಪ/ಆಡಳಿತ/ಶಿಸ್ತು/ಸಿಆರ್‌ 11/05-06 (ಎ6). 
ದಿನಾ೦ಕ:28.2.2007. 
7. ಕಾರ್ಯದರ್ಶಿ, ಜೋಕಟ್ಟೆ ಗ್ರಾಮ ಪಂಚಾಯತ್‌, ಇವರ ಪತ್ರ ಸಂ:ಜೋಗ್ರಾಪಂ/2007-08, 
ದಿನಾ೦ಕ:25.3.2008. 
8. ಈ ಕಛೇರಿಯ ಆದೇಶ ಸಂಖ್ಯೆದಕಜಿಪ/ಆಡಳಿತ/ಶಿಸ್ತು/ಸಿಆರ್‌ 39/01-02, ದಿನಾಂಕ:4/9/2003. 
ಪ್ರಸ್ತಾವನೆ: 
ಶ್ರೀ ವಸಂತ ಎ., ಕಾರ್ಯದರ್ಶಿ (ಗೇಡ್‌-2), ಜೋಕಟ್ಟೆ ಗ್ರಾಮ ಪಂಚಾಯತ್‌ ಮಂಗಳೂರು ತಾಲ್ಲೂಕು ಇವರು 
ಸದರಿ ಗ್ರಾಮ ಪಂಚಾಯತ್‌ನಲ್ಲಿ 2003-04ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯ ಪ್ರಕಾರ ಹಣ ದುರುಪಯೋಗ 
ಪಡಿಸಿಕೊಂಡಿರುವುದು ಮತ್ತು ಕರ್ತವ್ಯ ಲೋಪ ಎಸಗಿದ ಆರೋಪಗಳಿಗೆ ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) 
ನಿಯಮಾವಳಿಗಳು 1957ರ ನಿಯಮ 11 ಮತ್ತು 11(ಎ) ರಡಿಯಲ್ಲಿ ದೋಷಾರೋಪಣಾ ಪಟ್ಟಿ ಅನುಬಂಧ 1 ರಿಂದ 4ನ್ನು 
ಉಲ್ಲೇಖ («1ರ ತಿಳುವಳಿಕೆ ಪತ್ರದ ಮೂಲಕ ಜಾರಿಗೊಳಿಸಿ ಪ್ರತಿರಕ್ಷಣಾ ಹೇಳಿಕೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಆದರೆ 
ಆಪಾದಿತ ನೌಕರರು ಪ್ರತಿರಕ್ಷಣಾ ಹೇಳಿಕೆಯನ್ನು ಸಲ್ಲಿಸದೇ ಇರುವುದರಿಂದ ಇವರ ಮೇಲಿನ ಆರೋಪಗಳ ಇಲಾಖಾ 
ವಿಚಾರಣೆಗೆ ಉಲ್ಲೇಖ(2)ರ ಆದೇಶದಲ್ಲಿ ಉಪನಿರ್ದೇಶಕರು ರೇಷ್ಮೆ ಇಲಾಖೆ, ದ.ಕ. ಮಂಗಳೂರು, ಇವರನ್ನು 
ಎಚಾರಣಾಧಿಕಾರಿಯನ್ನಾಗಿಯೂ ಮತ್ತು ವ್ಯವಸ್ಥಾಪಕರು, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ದ.ಕ. 
ಮಂಗಳೂರು, ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 
ವಿಚಾರಣಾಧಿಕಾರಿಗಳಾದ ರೇಷ್ಮೆ ಉಪನಿರ್ದೇಶಕರು, ರೇಷ್ಮೆ ಇಲಾಖೆ, ದ.ಕ. ಮ೦ಗಳೂರು, ಇವರು ತಾನು ವಿಶೇಷ 
ನಿವೃತ್ತಿ ಹೊ೦ದಲಿರುವುದರಿ೦ದ ವಿಚಾರಣಾಧಿಕಾರಿಯ ಪ್ರಭಾರದಿ೦ದ ಮುಕ್ತಗೊಳಿಸುವಂತೆ ಕೋರಿದ ಮೇರೆಗೆ ಉಲ್ಲೇಖ (3) 
ರ ನಡವಳಿ ಪ್ರಕಾರ ವಿಚಾರಣಾಧಿಕಾರಿಯನ್ನಾಗಿ ಸಹಾಯಕ ಕಾರ್ಯದರ್ಶಿ, ದ.ಕ. ಜಿಲ್ಲಾ ಪಂಚಾಯತ್‌ ಮಂಗಳೂರು, 
ಇವರನ್ನು ನೇಮಿಸಲಾಗಿತ್ತು ಆದರೆ ಸಹಾಯಕ ಕಾರ್ಯದರ್ಶಿಯವರು ಸರಕಾರದ ಆದೇಶದ ಪ್ರಕಾರ ಪದೋನ್ನತಿ ಹೊಂದಿ 
ವರ್ಗಾವಣೆಗೊಂಡ ಕಾರಣ ಉಲ್ಲೇಖ (4)ರ ಆದೇಶದಂತೆ ವಿಚಾರಣಾಧಿಕಾರಿಯನ್ನಾಗಿ ಯೋಜನಾ ನಿರ್ಣಾಯಕ ಮತ್ತು 
ಮೌಲ್ಯಮಾಪನ ಅಧಿಕಾರಿ, ದ.ಕ. ಜಿಲ್ಲಾ ಪಂಚಾಯತ್‌, ಮಂಗಳೂರು, ಇವರನ್ನು ನೇಮಿಸಲಾಗಿತ್ತು ಹಾಗೂ 
ಮಂಡನಾಧಿಕಾರಿಯಾಗಿ ವ್ಯವಸ್ಥಾಪಕರು, ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ದ.ಕ. ಮಂಗಳೂರು, 
ಇವರನ್ನು ಮಂಡನಾಧಿಕಾರಿಯನ್ನಾಗಿ ಮುಂದುವರಿಸಿ ಆದೇಶಿಸಲಾಗಿತ್ತು. 
ವಿಚಾರಣಾಧಿಕಾರಿಗಳು ಆಪಾದಿತರ ಮೇಲಿನ ಆರೋಪಗಳ ವಿಚಾರಣೆ ನಡೆಸಿ ವಿಚಾರಣಾ ವರದಿಯನ್ನು ಶಿಸ್ತು 
ಪ್ರಾಧಿಕಾರಕ್ಕೆ ಉಲ್ಲೇಖ(5) ರಂತೆ ಸಲ್ಲಿಸಿದ್ದು. ವಿಚಾರಣಾ ವರದಿಯಲ್ಲಿನ ನಿರ್ಣಯದಂತೆ ಆಪಾದಿತರ ಮೇಲಿನ ಎಲ್ಲಾ ಮೂರು 


ಆರೋಪಗಳು ಸಾಬೀತಾಗಿರುವುದಾಗಿ ವರದಿ ಸಲ್ಲಿಸಿರುತ್ತಾರೆ. 

ಕ್ರಸಂ ಆರೋಪಗಳು ಷರಾ 

1 ಮಂಗಳೂರು ತಾಲ್ಲೂಕು ಜೋಕಟ್ಟೆ ಗ್ರಾಮಪಂಚಾಯತ್‌ನಲ್ಲಿ | ಆರೋಪಗಳು ಭಾಗಶಃ ಸಾಬೀತಾಗಿದ್ದು, 
ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಜೋಕಟ್ಟೆ ಗ್ರಾಮ | ಅದರಂತೆ ರೂಪಾಯಿ 41690.50 ನ್ನು 
ಪಂಚಾಯತಿಯ 2003-04 ನೇ ಸಾಲಿನ ಲೆಕ್ಕ | ದುರುಪಯೋಗಪಡಿಸಿಕೊಂಡಿರುವುದು 























೨೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ಭಾಗ-೩ 


ಪರಿಶೋಧನೆಯನ್ನು ಸಹಾಯಕ ನಿಯಂತ್ರಕರು, ಸ್ಥಳೀಯ ಲೆಕ್ಕ | ಸಾಬೀತಾಗಿರುತ್ತದೆ. 
ಪರಿಶೋಧನಾ ವರ್ತುಲ, ಮಂಗಳೂರು, ಇವರು ಕರ್ನಾಟಕ 
ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 
246(1)ರಂತೆ ಕೈಗೊಂಡಿದ್ದು, 2003-04ನೇ ಸಾಲಿನ ಆರ್ಥಿಕ 
ವ್ಯವಹಾರಗಳಲ್ಲಿ ಹಣ ದುರುಪಯೋಗ ಮತ್ತು ಇತರ ಗಂಭೀರ 
ಲೋಪದೋಷಗಳಿದ್ದು, ಲೆಕ್ಕ ಪರಿಶೋಧನಾ ವರದಿಯಂತೆ 
ಒಟ್ಟು ಮೊತ್ತ ರೂ. 86514/- ನ್ನು ಆಕ್ಷೇಪಣೆಯಲ್ಲಿಟ್ಟು ರೂ. 
24,208/-ನ್ನು ವಸೂಲಿಗೆ ಸೂಚಿಸಲಾಗಿರುತ್ತದೆ. ಈ ರೀತಿ 
ಬೇಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಿ ಸರ್ಕಾರಕ್ಕೆ ಆರ್ಥಿಕ 
ನಷ್ಟವನ್ನುಂಟುಮಾಡಿರುವುದು 





2 ಲೆಕ್ಕ ಪರಿಶೋಧನೆಯ ವರದಿಯ ಬಗ್ಗೆ ಶ್ರೀ ವಸಂತ ಜೋಕಟ್ಟೆ | ಸಾಬೀತಾಗಿರುತ್ತದೆ 
ಗ್ರಾಮ ಪಂಚಾಯತ್‌ ಕಾರ್ಯದರ್ಶಿಯಾದ ನಿಮಗೆ ದಿ: 
7.12.2004ರಲ್ಲಿ ಈ ಕಛೇರಿಯಿಂದ ಕಾರಣ ಕೇಳುವ 
ನೋಟೀಸನ್ನು ನೀಡಿ, ಈ ನೋಟೀಸು, ತಲುಪಿದ ಒಂದು 
ವಾರದೊಳಗೆ ಲಿಖಿತ ವಿವರಣೆಯನ್ನು ಸಲ್ಲಿಸುವಂತೆಯೂ 
ತಪ್ಪಿದಲ್ಲಿ ಸಿ.ಸಿ.ಎ. ನಿಯಮದಂತೆ ಕ್ರಮ 
ಜರುಗಿಸಲಾಗುವುದೆ೦ದು ತಿಳಿಸಿ ಕಾರ್ಯನಿರ್ವಾಹಕ ಅಧಿಕಾರಿ, 
ತಾಲ್ಲೂಕು ಪಂಚಾಯತ್‌ ಮಂಗಳೂರು, ಇವರ ಮುಖಾಂತರ 
ಜಾರಿಗೊಳಿಸಲಾಗಿತ್ತು ಸದರಿ ನೋಟೀಸನ್ನು 
ದಿನಾಂಕ:13.12.2004 ರಂದು ಪಡೆದಿದ್ದು, ಯಾವುದೇ ವಿವರಣೆ 
ಈ ತನಕ ಸಲ್ಲಿಸದೇ ಇರುವುದು 





3 ಲೆಕ್ಕ ಪರಿಶೋಧನೆಯ ವರದಿಯ ಬಗ್ಗೆ ಕಾರ್ಯನಿರ್ವಾಹಕ | ಸಾಬೀತಾಗಿರುತ್ತದೆ. 
ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, ಮಂಗಳೂರು, ಇವರು 
ಕೂಡಾ ದಿನಾಂಕ:!7.11.2004 ರಲ್ಲಿ ಕಾರಣ ಕೇಳುವ 
ನೋಟೀಸು ನೀಡಿದ್ದು, ನಿಗದಿತ ಅವಧಿಯೊಳಗೆ ಉತ್ತರ ನೀಡದೆ 
ಇದ್ದು, ದಿ:22.12005 ರಂದು ಶ್ರೀ ಯು ವಸಂತ, ಇವರು 
ಸಲ್ಲಿಸಿರುವ ಅನುವರ್ತನಾ ವರದಿಯನ್ನು ಪರಿಶೀಲಿಸಲಾಗಿ 
ಉತ್ತರಕ್ಕೆ ಸಂಬಂಧಪಟ್ಟ ರಶೀದಿ ಹಾಗೂ ವೋಚರುಗಳನ್ನು 
ಹಾಜರುಪಡಿಸಿಲ್ಲ ಹಾಗೂ ವರದಿ ಸಹಿ ಮಾಡಿರುವುದಿಲ್ಲವೆಂದು 
ತಿಳಿಸಿ ದಿನಾಂಕ:4.2.2005 ರಲ್ಲಿ ಕಾರ್ಯನಿರ್ವಾಹಕ 
ಅಧಿಕಾರಿಯವರು ಜ್ಞಾಪನಾ ನೀಡಿರುತ್ತಾರೆ. ಅಲ್ಲದೇ ಲೆಕ್ಕ 
ಪರಿಶೋಧನಾ ವರದಿಗೆ ಸದರಿಯವರು ನೀಡಿರುವ 
ಅನುವರ್ತನಾ ವರದಿಯನ್ನು ಪರಿಶೀಲಿಸಿ ಕಾರ್ಯನಿರ್ವಾಹಕ 
ಅಧಿಕಾರಿಯವರು ಷರಾವನ್ನು ನಮೂದಿಸಿ ದಿ:25.6.2005ರಲ್ಲಿ 
ಈ ಕಛೇರಿಗೆ ಸಲ್ಲಿಸಿರುವ ವರದಿಯನ್ನು ಪರಿಶೀಲಿಸಿದಾಗ 
ಸಲ್ಲಿಸಿರುವ ವರದಿಯು ಸಮರ್ಪಕವಾಗಿರುವುದಿಲ್ಲ ಅಲ್ಲದೇ 
ಸಂಬಂಧಪಟ್ಟದಾಖಲೆ/ವೋಚರುಗಳನ್ನು ಹಾಜರುಪಡಿಸದೇ 
ಕರ್ತವ್ಯಲೋಪ ಎಸಗಿರುವುದು. 

















ಆರೋಪಿ ನೌಕರರಿಗೆ ಉಲ್ಲೇಖ(6) ರ ಸೂಚನಾ ಪತ್ರದೊಂದಿಗೆ ವಿಚಾರಣಾ ವರದಿಯನ್ನು ಲಗ್ನೀಕರಿಸಿ ಜಾರಿ ಮಾಡಿ 
ಲಿಖಿತ ಸಮಾಜಾಯಿಷಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿತ್ತು. ಈ ಬಗ್ಗೆ ನೆನಪೋಲೆಗಳನ್ನು ನೀಡಿದ್ದರೂ 
ಆಪಾದಿತರು ಯಾವುದೇ ಲಿಖಿತ ಸಮಜಾಯಿಷಿಯನ್ನು ಸಲ್ಲಿಸಿರುವುದಿಲ್ಲ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ೨೨೪೭ 





ವಿಚಾರಣಾ ವರದಿಯಲ್ಲಿನ ನಿರ್ಣಯ ಮತ್ತು ಆಪಾದಿತ ನೌಕರರು ಎರಡನೇ ಕಾರಣ ಕೇಳುವ ನೋಟೀಸ್‌ಗೆ ರಕ್ಷಣಾ 
ಹೇಳಿಕೆಯನ್ನು ನೀಡದೇ ಇರುವುದರಿಂದ ಶ್ರೀ ಯು, ವಸಂತ ಇವರ ವಿರುದ್ಧ ಮಾಡಲಾದ ಆರೋಪಗಳನ್ನು ಆಪಾದಿತರು 
ಒಪ್ಪಿಕೊ೦ಡಂತಾಗಿರುತ್ತದೆ. ವಿಚಾರಣಾ ವರದಿಯಂತೆ ರೂ. 41690.50 ಸರಕಾರಿ ಹಣ ದುರುಪಯೋಗಪಡಿಸಿಕೊಂಡಿರುವುದು 
ಸಾಬೀತಾಗಿರುತ್ತದೆ. 
ಶ್ರೀ ಯು. ವಸಂತ ಇವರು ಬೆಳ್ತಂಗಡಿ ತಾಲ್ಲೂಕು ಇಂದಬೆಟ್ಟು ಗ್ರಾಮ ಪಂಚಾಯತ್‌ ಕಾರ್ಯದರ್ಶಿಯಾಗಿದ್ದ 
ಅವಧಿಯಲ್ಲಿ ಕರ್ತವ್ಯ ಲೋಪ ಎಸಗಿರುವುದು ಮತ್ತು ರೂ. 1,08,404/-ನ್ನು ದುರುಪಯೋಗಪಡಿಸಿಕೊಂಡಿರುವ 
ಆರೋಪಗಳು ಸಾಬೀತಾಗಿ ಉಲ್ಲೇಖ (8)ರ ಈ ಕಛೇರಿಯ ದಂಡನಾ ಆದೇಶದಂತೆ ಸದರಿ ನೌಕರರ ಒಂದು ವಾರ್ಷಿಕ 
ವೇತನ ಬಡ್ತಿಯನ್ನು ಸಂಚಿತ ಪರಿಣಾಮ ರಹಿತವಾಗಿ ಸ್ಥಗಿತಗೊಳಿಸಲು ಮತ್ತು ದುರುಪಯೋಗಪಡಿಸಿದ ಮೊಬಲಗನ್ನು 
ಇವರಿಂದ ವಸೂಲಿ ಮಾಡಲು ಆದೇಶಿಸಲಾಗಿತ್ತು. 
ಆದುದರಿಂದ ಈಗಾಗಲೇ ಒಂದು ಬಾರಿ ಶಿಕ್ಷೆಯಾಗಿದ್ದರೂ ಕೂಡಾ ತನ್ನ ನಡತೆಯನ್ನು ಸರಿಪಡಸಿಕೊಳ್ಳದೆ ಪದೇ 
ಪದೇ ತಪ್ಪನ್ನು ಮಾಡುತ್ತಿರುವುದು ಈ ಎರಡೂ ಪ್ರಕರಣಗಳಿಂದ ತಿಳಿದು ಬಂದಿರುತ್ತದೆ. ಇದಲ್ಲದೇ ಇವರ ಪರೀಕ್ಷಾರ್ಥ ಅವಧಿ 
ಇನ್ನೂ ಘೋಷಣೆಯಾಗಿಲ್ಲ. 
ಆದುದರಿಂದ ಈ ಪ್ರಕರಣದಲ್ಲಿ ಶ್ರೀ ಯು. ವಸಂತ, ಕಾರ್ಯದರ್ಶಿ, (ಗ್ರೇಡ್‌-2), ಜೋಕಟ್ಟೆ ಗ್ರಾಮ ಪಂಚಾಯತ್‌, 
ಮಂಗಳೂರು ತಾಲ್ಲೂಕು, ಇವರ ಮೇಲಿನ ಆರೋಪಗಳು ಸಾಬೀತಾಗಿರುವ ಹಿನ್ನಲೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 1957ರ ನಿಯಮ 8(೪i)ರಂತೆ ಕಠಿಣ ದಂಡನೆಯನ್ನು ವಿಧಿಸಲು 
ನಿರ್ಧರಿಸಿದ್ದು, ಆ ಪ್ರಯುಕ್ತ ಈ ಕೆಳಕಂಡ ಆದೇಶ. 
ಆದೇಶ 
ಸಂಖ್ಯೆ:ದಕಜಿಪ/ಆಡಳಿತ/ಶಿಸ್ತು/ಸಿಆರ್‌ 11/2005-06(ಎ6), ಮಂಗಳೂರು, ದಿನಾಂಕ:23ನೇ ಏಪ್ರಿಲ್‌ 2008 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಸಂದರ್ಭಗಳಿಂದಾಗಿ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ, ಮತ್ತು 
ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 8(i)) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಪಿ. ಶಿವಶಂಕರ್‌ 
ಉಪಕಾರ್ಯದರ್ಶಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್‌, ಮಂಗಳೂರು ಆದ ನಾನು ಶ್ರೀ ಯು. ವಸಂತ, ಕಾರ್ಯದರ್ಶಿ, 
(ಗ್ರೇಡ್‌-2), ಜೋಕಟ್ಟೆ ಗ್ರಾಮ ಪಂಚಾಯತ್‌, ಮಂಗಳೂರು, ತಾಲ್ಲೂಕು, ಇವರನ್ನು ತಕ್ಷಣದಿಂದ ಅನ್ವಯಿಸುವಂತೆ ಸರಕಾರಿ 
ಸೇವೆಯಿಂದ ತೆಗೆದು ಹಾಕುವ ದಂಡನೆಯನ್ನು ವಿಧಿಸಿ ಆದೇಶಿಸಿದೆ. ಮತ್ತು ಸದರಿಯವರು ದುರುಪಯೋಗಪಡಿಸಿಕೊಂಡ 
ಮೊಬಲಗು ರೂ. 41,690.50 (ರೂಪಾಯಿ ನಲವತ್ತೊಂಭತ್ತು ಸಾವಿರದ ಆರುನೂರ ತೊಂಭತ್ತು ಮತ್ತು ಐವತ್ತು ಪೈಸೆ)ನ್ನು 
ವಸೂಲಾತಿಗೆ ಆದೇಶಿಸಿದೆ. 
ಪಿ.ಆರ್‌. 558 ಶಿಸ್ತು ಪ್ರಾಧಿಕಾರಿ ಹಾಗೂ ಉಪಕಾರ್ಯದರ್ಶಿ 
ದ.ಕ. ಜಿಲ್ಲಾ ಪಂಚಾಯತ್‌, ಮಂಗಳೂರು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ.ಎಲ್‌ ಎನ್‌ ಡಿ [ಎನ್‌.ಎ] ಸಿಆರ್‌ 110/2007-08, ಬೆಂಗಳೂರು, ದಿನಾಂಕ:21ನೇ ಜೂನ್‌ 2008 
ವಿಷಯ: ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ. ಚೊಕ್ಕನಹಳ್ಳಿ ಗ್ರಾಮದ ಸರ್ವೆ ನಂ:50ರಲ್ಲಿ 
0-23 ಗುಂಟೆ ಜಮೀನನ್ನು ಸ್ಮಶಾನಕ್ನಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ :ಆರ್‌ ಡಿ 113 ಎಲ್‌ ಜಿಬಿ 2008, ದಿನಾ೦ಕ:28.2.2008. 
2. ತಹಶೀಲ್ದಾರ್‌ ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 109/2007-08, 
ದಿನಾ೦ಕ:21.6.2007. 
ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ, ಚೊಕ್ಕನಹಳ್ಳಿ ಗ್ರಾಮದ ಸರ್ವೆನಂ: 50ರಲ್ಲಿ 0-23 
ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2] ರಲ್ಲಿ 
ಸಲ್ಲಿಸಿದ್ದ ವರದಿಯಂತೆ ಚೊಕ್ಕನಹಳ್ಳಿ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ ಕಾಯ್ದಿರಿಸತಕ್ಕ 
ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು ಇಲ್ಲವೆಂದು 
ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 


೨೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ಭಾಗ-೩ 





ತಹಸೀಲ್ದಾರ್‌ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಚೊಕ್ಕನಹಳ್ಳಿ ಗ್ರಾಮದ ಸರ್ವೆ ನಂ.50ರಲ್ಲಿನ 0-23 ಗು೦ಟೆ ಜಮೀನನ್ನು ಚೊಕ್ಕನಹಳ್ಳಿ ಗ್ರಾಮಸ್ಥರ ಸಾರ್ವಜನಿಕ ಸ್ಮಶಾನಕ್ಕಾಗಿ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ ಪ್ರಸ್ತಾವನೆಯನ್ನು 
ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1] ರ ಆದೇಶದಲ್ಲಿ ಮೇಲ್ಕಂಡ ಚೊಕ್ಕನಹಳ್ಳಿ ಗ್ರಾಮದ ಸರ್ವೆ ನಂ:50ರಲ್ಲಿನ 
0-23 ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 71ರನ್ವಯ 
ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಚೊಕ್ಕನಹಳ್ಳಿ ಗ್ರಾಮದ ಸರ್ವೆನಂ:50ರಲ್ಲಿನ 0-23 ಗುಂಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ ಶೀರ್ಷಿಕೆಯಿಂದ 
ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4] ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 
71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ/ಉಸ್ತುವಾರಿಯನ್ನು ಸಂಬಂಧಪಟ್ಟ 
ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆಂಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ನಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ ತಹಶೀಲ್ದಾರ್‌ 
ರವರಿಂದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ ರದ್ದು 
ಪಡಿಸಲಾಗುವುದು. 
5. ತಹಶೀಲ್ದಾರ್‌, ಬೆಂಗಳೂರು ಉತ್ತರ [ಅಪರ]ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 111/2007-08, ಬೆಂಗಳೂರು, ದಿನಾಂಕ:21ನೇ ಮೇ 2008 
ವಿಷಯ: ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ. ಚನ್ನಸಂದ್ರ ಗ್ರಾಮದ ಸರ್ವೆ ನಂ:20ರಲ್ಲಿ 
0-36 ಗುಂಟೆ ಜಮೀನನ್ನು ಸ್ನಶಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ :ಆರ್‌ ಡಿ 109 ಎಲ್‌ಜಿಬಿ 2008, ದಿನಾಂಕ:28.2.2008. 
2 ತಹಶೀಲ್ದಾರ್‌ ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 96/2007-08, 
ದಿನಾಂಕ:21.6.2007. 
ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ, ಚನ್ನಸಂದ್ರ ಗ್ರಾಮದ ಸರ್ವೆನಂ: 20ರಲ್ಲಿ 0-36 
ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2] ರಲ್ಲಿ 
ಸಲ್ಲಿಸಿದ್ದ ವರದಿಯಂತೆ ಚನ್ನಸಂದ್ರ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ ಕಾಯ್ದಿರಿಸತಕ್ಕ 
ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು ಇಲ್ಲವೆಂದು 
ತಿಳಿಸಿ ಜಮೀನನ್ನು ಸಾರ್ವಜನಿಕ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 
ತಹಸೀಲ್ದಾರ್‌ ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಚನ್ನಸಂದ್ರ ಗ್ರಾಮದ ಸರ್ವೆ ನಂ. 20ರಲ್ಲಿನ 0-36 ಗುಂಟೆ ಜಮೀನನ್ನು ಚನ್ನಸಂದ್ರ ಗ್ರಾಮಸ್ಥರ ಸಾರ್ವಜನಿಕ ಸಶಾನಕ್ಕಾಗಿ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ ಪ್ರಸ್ತಾವನೆಯನ್ನು 
ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1] ರ ಆದೇಶದಲ್ಲಿ ಮೇಲ್ಕಂಡ ಚನ್ನಸಂದ್ರ ಗ್ರಾಮದ ಸರ್ವೆ ನಂ:20ರಲ್ಲಿನ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ೨೨೪೯ 





0-36 ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 71ರನ್ವಯ 
ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಚನ್ನಸಂದ್ರ ಗ್ರಾಮದ ಸರ್ವೆನಂ:20ರಲ್ಲಿನ 0-36ಗುಂಟಿ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ ಶೀರ್ಷಿಕೆಯಿಂದ 
ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4] ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 
71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ/ಉಸ್ತುವಾರಿಯನ್ನು ಸಂಬಂಧಪಟ್ಟ 
ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ನಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ ತಹಶೀಲ್ದಾರ್‌ 
ರವರಿಂದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ ರದ್ದು 
ಪಡಿಸಲಾಗುವುದು. 
5. ತಹಶೀಲ್ದಾರ್‌, ಬೆಂಗಳೂರು ಉತ್ತರ [ಅಪರ]ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ:ಎಲ್‌ ಎನ್‌ ಡಿ [ಎನ್‌.ಎ] ಸಿಆರ್‌ 112/2007-08, ಬೆಂಗಳೂರು, ದಿನಾಂಕ:21ನೇ ಜೂನ್‌ 2008 
ವಿಷಯ: ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ. ಭೈರಾಪುರ ಗ್ರಾಮದ ಸರ್ವೆ ನಂ:21ರಲ್ಲಿ 
0-19 ಗುಂಟೆ ಜಮೀನನ್ನು ಸ್ನಶಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ :ಆರ್‌ ಡಿ 112 ಎಲ್‌ಜಿಬಿ 2008, ದಿನಾ೦ಕ:28.2.2008. 
2. ತಹಶೀಲ್ದಾರ್‌ ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 100/2007-08, 
ದಿನಾಂಕ:21.6.2007. 
ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ, ಭೈರಾಪುರ ಗ್ರಾಮದ ಸರ್ವೆನಂ: 21ರಲ್ಲಿ 0-19 
ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2] ರಲ್ಲಿ 
ಸಲ್ಲಿಸಿದ್ದ ವರದಿಯಂತೆ ಭೈರಾಪುರ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ ಕಾಯ್ದಿರಿಸತಕ್ಕ 
ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು ಇಲ್ಲವೆಂದು 
ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 
ತಹಸೀಲ್ದಾರ್‌ ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಭೈರಾಪುರ ಗ್ರಾಮದ ಸರ್ವೆನಂ: 21ರಲ್ಲಿನ 0-19 ಗುಂಟೆ ಜಮೀನನ್ನು ಭೈರಾಪುರ ಗ್ರಾಮಸ್ಥರ ಸಾರ್ವಜನಿಕ ಸ್ಮಶಾನಕ್ಕಾಗಿ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ ಪ್ರಸ್ತಾವನೆಯನ್ನು 
ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1] ರ ಆದೇಶದಲ್ಲಿ ಮೇಲ್ಕಂಡ ಭೈರಾಪುರ ಗ್ರಾಮದ ಸರ್ವೆ ನಂ:21ರಲ್ಲಿನ 
0-19 ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 71ರನ್ವಯ 
ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ ಬೆಂಗಳೂರು ಉತ್ತರ [ಅಪರ] ತಾಲ್ತೂಕು, ಹೆಸರಘಟ್ಟ ಹೋಬಳಿ, 
ಭೈರಾಪುರ ಗ್ರಾಮದ ಸರ್ವೆನಂ:21ರಲ್ಲಿನ 0-19 ಗು೦ಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ ಶೀರ್ಷಿಕೆಯಿಂದ 
ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4] ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 


೨೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ಭಾಗ-೩ 





71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ/ಉಸ್ತುವಾರಿಯನ್ನು ಸಂಬಂಧಪಟ್ಟ 
ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ನಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ ತಹಶೀಲ್ದಾರ್‌ 
ರವರಿಂದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ ರದ್ದು 
ಪಡಿಸಲಾಗುವುದು. 
5, ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ]ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ.ಎಲ್‌ ಎನ್‌ ಡಿ [ಎನ್‌.ಎ] ಸಿಆರ್‌ 113/2007-08, ಬೆಂಗಳೂರು, ದಿನಾಂಕ:21ನೇ ಜೂನ್‌ 2008 
ವಿಷಯ: ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ. ಚಲ್ಲಹಳ್ಳಿ ಗ್ರಾಮದ ಸರ್ವೆ ನಂ:105ರಲ್ಲಿ 
1-28ಎಕರೆ/ಗು೦ಟೆ ಜಮೀನನ್ನು ಸ್ನಶಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ :ಆರ್‌ ಡಿ 1198 ಎಲ್‌ಜಿಬಿ 2007, ದಿನಾ೦ಕ:20.11.2007. 
2 ತಹಶೀಲ್ದಾರ್‌ ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 98/2007-08, 
ದಿನಾಂಕ:21.6.2007. 
ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ, ಚಲ್ಲಹಳ್ಳಿ ಗ್ರಾಮದ ಸರ್ವೆನಂ: 105ರಲ್ಲಿ 1-28 
ಎಕರೆ/ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2] ರಲ್ಲಿ 
ಸಲ್ಲಿಸಿದ್ದ ವರದಿಯಂತೆ ಚಲ್ಲಹಳ್ಳಿ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ ಕಾಯ್ದಿರಿಸತಕ್ಕ 
ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು ಇಲ್ಲವೆಂದು 
ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 
ತಹಸೀಲ್ದಾರ್‌ ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಚಲ್ಲಹಳ್ಳಿ ಗ್ರಾಮದ ಸರ್ವೆನಂ: 105ರಲ್ಲಿನ 1-28 ಎಕರೆ/ಗುಂಟಿ ಜಮೀನನ್ನು ಚಲ್ಲಹಳ್ಳಿ ಗ್ರಾಮಸ್ಥರ ಸಾರ್ವಜನಿಕ ಸ್ಮಶಾನಕ್ಕಾಗಿ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ ಪ್ರಸ್ತಾವನೆಯನ್ನು 
ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1] ರ ಆದೇಶದಲ್ಲಿ ಮೇಲ್ಕಂಡ ಚಲ್ಲಹಳ್ಳಿ ಗ್ರಾಮದ ಸರ್ವೆ ನಂ:105ರಲ್ಲಿನ 1- 
28 ಎಕರೆ/ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 71ರನ್ವಯ 
ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಚಲ್ಲಹಳ್ಳಿ 
ಗ್ರಾಮದ ಸರ್ವೆನಂ:105ರಲ್ಲಿನ 1-28 ಎಕರೆ/ಗುಂಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ ಶೀರ್ಷಿಕೆಯಿಂದ 
ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4] ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 
71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ/ಉಸ್ತುವಾರಿಯನ್ನು ಸಂಬಂಧಪಟ್ಟ 
ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆಂಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯತಿಗೆ ವರ್ಗಾಯಿಸತಕ್ಕದ್ದು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ೨೨೫೧ 





2. ಸದರಿ ಸ್ನಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ ತಹಶೀಲ್ದಾರ್‌ 
ರವರಿಂದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ ರದ್ದು 
ಪಡಿಸಲಾಗುವುದು. 
5. ತಹಶೀಲ್ದಾರ್‌, ಬೆಂಗಳೂರು ಉತ್ತರ [ಅಪರ]ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ:ಎಲ್‌ ಎನ್‌ ಡಿ [ಎನ್‌.ಎ] ಸಿಆರ್‌ 114/2007-08, ಬೆಂಗಳೂರು, ದಿನಾಂಕ:21ನೇ ಜೂನ್‌ 2008 
ವಿಷಯ: ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ. ಕುಂಬಾರಹಳ್ಳಿ ಗ್ರಾಮದ ಸರ್ವೆ ನಂ:8ರಲ್ಲಿ 
2-14 ಎಕರೆ/ ಗುಂಟೆ ಜಮೀನನ್ನು ಸ್ಮಶಾನಕ್ನಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ :ಆರ್‌ ಡಿ 111 ಎಲ್‌ಜಿಬಿ 2008, ದಿನಾ೦ಕ:28.2.2008. 
2. ತಹಶೀಲ್ದಾರ್‌ ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 121/2007-08, 
ದಿನಾಂಕ:21.6.2007. 
ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ, ಕುಂಬಾರಹಳ್ಳಿ ಗ್ರಾಮದ ಸರ್ವೆನಂ: 8ರಲ್ಲಿ 2-14 
ಎಕರೆ/ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2] ರಲ್ಲಿ 
ಸಲ್ಲಿಸಿದ್ದ ವರದಿಯಂತೆ ಕುಂಬಾರಹಳ್ಳಿ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ ಕಾಯ್ದಿರಿಸತಕ್ಕ 
ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು ಇಲ್ಲವೆಂದು 
ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 
ತಹಸೀಲ್ದಾರ್‌ ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಕುಂಬಾರಹಳ್ಳಿ ಗ್ರಾಮದ ಸರ್ವೆನಂ: 8ರಲ್ಲಿನ 2-14 ಎಕರೆ/ಗುಂಟೆ ಜಮೀನನ್ನು ಕುಂಬಾರಹಳ್ಳಿ ಗ್ರಾಮಸ್ಥರ ಸಾರ್ವಜನಿಕ 
ಸ್ಮಶಾನಕ್ಕಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1] ರ ಆದೇಶದಲ್ಲಿ ಮೇಲ್ಕಂಡ ಕುಂಬಾರಹಳ್ಳಿ ಗ್ರಾಮದ 
ಸರ್ವೆ ನಂ:8ರಲ್ಲಿನ 2-14 ಎಕರೆ/ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಕುಂಬಾರಹಳ್ಳಿ ಗ್ರಾಮದ ಸರ್ವೆನಂ:8ರಲ್ಲಿನ 2-14 ಎಕರೆ/ಗುಂಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ 
ಶೀರ್ಷಿಕೆಯಿಂದ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4] ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ/ಉಸ್ತುವಾರಿಯನ್ನು 
ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆಂಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ನಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ ತಹಶೀಲ್ದಾರ್‌ 
ರವರಿಂದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ ರದ್ದು 
ಪಡಿಸಲಾಗುವುದು. 


೨೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ಭಾಗ-೩ 





5. ತಹಶೀಲ್ದಾರ್‌, ಬೆಂಗಳೂರು ಉತ್ತರ [ಅಪರ]ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ.ಎಲ್‌ ಎನ್‌ ಡಿ [ಎನ್‌.ಎ] ಸಿಆರ್‌ 117/2007-08, ಬೆಂಗಳೂರು, ದಿನಾಂಕ:21ನೇ ಜೂನ್‌ 2008 
ವಿಷಯ: ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ. ಬುಡುಮನಹಳ್ಳಿ ಗ್ರಾಮದ ಸರ್ವೆ 
ನಂ:8ರಲ್ಲಿ 1-22 ಎಕರೆ/ ಗುಂಟೆ ಜಮೀನನ್ನು ಸ್ನಶಾನಕ್ಷಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ :ಆರ್‌ಡಿ 1201 ಎಲ್‌ಜಿಬಿ 2007, ದಿನಾಂಕ:20-11-2007. 
2. ತಹಶೀಲ್ದಾರ್‌ ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 101/2007-08, 
ದಿನಾಂಕ:21.6.2007. 
ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ, ಬುಡುಮನಹಳ್ಳಿ ಗ್ರಾಮದ ಸರ್ವೆನಂ: 8ರಲ್ಲಿ 1-22 
ಎಕರೆ/ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2] ರಲ್ಲಿ 
ಸಲ್ಲಿಸಿದ್ದ ವರದಿಯಂತೆ ಬುಡುಮನಹಳ್ಳಿ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ 
ಕಾಯ್ದಿರಿಸತಕ್ಕ ಐಟ೦ಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು 
ಇಲ್ಲವೆಂದು ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 
ತಹಸೀಲ್ದಾರ್‌ ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಬುಡುಮನಹಳ್ಳಿ ಗ್ರಾಮದ ಸರ್ವೆನಂ: 8ರಲ್ಲಿನ 1-22 ಎಕರೆ/ಗು೦ಟೆ ಜಮೀನನ್ನು ಬುಡುಮನಹಳ್ಳಿ ಗ್ರಾಮಸ್ಥರ ಸಾರ್ವಜನಿಕ 
ಸ್ಮಶಾನಕ್ಕಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1] ರ ಆದೇಶದಲ್ಲಿ ಮೇಲ್ಕಂಡ ಬುಡುಮನಹಳ್ಳಿ ಗ್ರಾಮದ 
ಸರ್ವೆ ನಂ:8ರಲ್ಲಿನ 1-22 ಎಕರೆ/ ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ ಬೆಂಗಳೂರು ಉತ್ತರ [ಅಪರ] ತಾಲ್ತೂಕು, ಹೆಸರಘಟ್ಟ ಹೋಬಳಿ, 
ಬುಡುಮನಹಳ್ಳಿ ಗ್ರಾಮದ ಸರ್ವೆನಂ:8ರಲ್ಲಿನ 1-22 ಎಕರೆ/ಗುಂಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ 
ಶೀರ್ಷಿಕೆಯಿಂದ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4] ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ/ಉಸ್ತುವಾರಿಯನ್ನು 
ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ಮಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ ತಹಶೀಲ್ದಾರ್‌ 
ರವರಿಂದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ ರದ್ದು 
ಪಡಿಸಲಾಗುವುದು. 
5, ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ]ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 
ಪಿ.ಆರ್‌. 956 ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ೨೨೫೩ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ:ಎಲ್‌ ಎನ್‌ಡಿ [ಎನ್‌.ಎ] ಸಿಆರ್‌ 120/2007-08, ಬೆಂಗಳೂರು, ದಿನಾಂಕ:21ನೇ ಜೂನ್‌ 2008 
ವಿಷಯ: ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ. ಬ್ಯಾಲಕೆರೆ ಗ್ರಾಮದ ಸರ್ವೆ ನಂ:130ರಲ್ಲಿ 
2-00 ಎಕರೆ ಜಮೀನನ್ನು ಸಶಾನಕ್ನಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ :ಆರ್‌ಡಿ 110 ಎಲ್‌ಜಿಬಿ 2008, ದಿನಾಂಕ:29-2-2008. 
2. ತಹಶೀಲ್ದಾರ್‌ ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 116/2007-08, 
ದಿನಾಂಕ:21.6.2007. 
ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ, ಬ್ಯಾಲಕೆರೆ ಗ್ರಾಮದ ಸರ್ವೆನಂ: 130ರಲ್ಲಿ 2-00 
ಎಕರೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2] ರಲ್ಲಿ ಸಲ್ಲಿಸಿದ್ದ 
ವರದಿಯಂತೆ ಬ್ಯಾಲಕೆರೆ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ ಕಾಯ್ದಿರಿಸತಕ್ಕ ಐಟಂಗಳು 
ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು ಇಲ್ಲವೆಂದು ತಿಳಿಸಿ 
ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 
ತಹಸೀಲ್ದಾರ್‌ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಬ್ಯಾಲಕೆರೆ ಗ್ರಾಮದ ಸರ್ವೆನಂ: 130ರಲ್ಲಿನ 2-00 ಎಕರೆ ಜಮೀನನ್ನು ಬ್ಯಾಲಕೆರೆ ಗ್ರಾಮಸ್ಥರ ಸಾರ್ವಜನಿಕ ಸ್ಮಶಾನಕ್ಕಾಗಿ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ ಪ್ರಸ್ತಾವನೆಯನ್ನು 
ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1] ರ ಆದೇಶದಲ್ಲಿ ಮೇಲ್ಕಂಡ ಬ್ಯಾಲಕೆರೆ ಗ್ರಾಮದ ಸರ್ವೆ ನಂ:130ರಲ್ಲಿನ 
2-00 ಎಕರೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 71ರನ್ವಯ 
ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಬ್ಯಾಲಕೆರೆ ಗ್ರಾಮದ ಸರ್ವೆನಂ:130ರಲ್ಲಿನ 2-00 ಎಕರೆ/ಗುಂಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ 
ಶೀರ್ಷಿಕೆಯಿಂದ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4] ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ/ಉಸ್ತುವಾರಿಯನ್ನು 
ಸಂಬ೦ಧಪಟ್ಟ ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
1. ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯತಿಗೆ ವರ್ಗಾಯಿಸತಕ್ಕದ್ದು. 
2. ಸದರ ಸಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ ತಹಶೀಲ್ದಾರ್‌ 
ರವರಿಂದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ ರದ್ದು 
ಪಡಿಸಲಾಗುವುದು. 
5. ತಹಶೀಲ್ದಾರ್‌, ಬೆಂಗಳೂರು ಉತ್ತರ [ಅಪರ]ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ.ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 124/2007-08, ಬೆಂಗಳೂರು, ದಿನಾಂಕ:21ನೇ ಜೂನ್‌ 2008 
ವಿಷಯ: ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ. ಸಾಸುವೇಘಟ್ಟ ಗ್ರಾಮದ ಸರ್ವೆ 
ನಂ:14ರಲ್ಲಿ 3-18 ಎಕರೆ/ಗು೦ಟೆ ಜಮೀನನ್ನು ಸ್ಮಶಾನಕ್ನಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ :ಆರ್‌ಡಿ 1200 ಎಲ್‌ಜಿಬಿ 2007, ದಿನಾಂಕ:20-11-2007. 


೨೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ಭಾಗ-೩ 





ದ್ರಿ ತಹಶೀಲ್ದಾರ್‌ ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 120/2007-08, 
ದಿನಾಂಕ:21.6.2007. 
ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ, ಸಾಸುವೇಘಟ್ಟ ಗ್ರಾಮದ ಸರ್ವೆನಂ: 14ರಲ್ಲಿ 3-18 
ಎಕರೆ/ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2] ರಲ್ಲಿ 
ಸಲ್ಲಿಸಿದ್ದ ವರದಿಯಂತೆ ಸಾಸುವೇಘಟ್ಟ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ 
ಕಾಯ್ದಿರಿಸತಕ್ಕ ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು 
ಇಲ್ಲವೆಂದು ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 
ತಹಸೀಲ್ದಾರ್‌ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಸಾಸುವೇಘಟ್ಟ ಗ್ರಾಮದ ಸರ್ವೆನಂ: 14ರಲ್ಲಿನ 3-18 ಎಕರೆ/ಗು೦ಟೆ ಜಮೀನನ್ನು ಸಾಸುವೇಘಟ್ಟ ಗ್ರಾಮಸ್ಥರ ಸಾರ್ವಜನಿಕ 


ಛ 
ಶಾನಕ್ಕಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ 


J 


ಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1] ರ ಆದೇಶದಲ್ಲಿ ಮೇಲ್ಕಂಡ ಸಾಸುವೇಘಟ್ಟ ಗ್ರಾಮದ 
ಸರ್ವೆ ನಂ:14ರಲ್ಲಿನ 3-18 ಎಕರೆ/ಗುಂಟೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ ಬೆಂಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಸಾಸುವೆಘಟ್ಟ ಗ್ರಾಮದ ಸರ್ವೆನಂ:14ರಲ್ಲಿನ 3-18 ಎಕರೆ/ಗುಂಟೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ 
ಶೀರ್ಷಿಕೆಯಿಂದ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4] ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ/ಉಸ್ತುವಾರಿಯನ್ನು 
ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
I ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ಮಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ ತಹಶೀಲ್ದಾರ್‌ 
ರವರಿಂದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ ರದ್ದು 
ಪಡಿಸಲಾಗುವುದು. 
5, ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ]ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 


1 ಈ 


(€L 


ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ ಸಂಖ್ಯೆಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 125/2007-08, ಬೆಂಗಳೂರು, ದಿನಾಂಕ:14ನೇ ಜೂನ್‌ 2008 
ವಿಷಯ: ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ. ಕೊಂಡಶೆಟ್ಟಿಹಳ್ಳಿ ಗ್ರಾಮದ ಸರ್ವೆ 
ನಂ:29ರಲ್ಲಿ 1-00 ಎಕರೆ ಜಮೀನನ್ನು ಸ್ಮಶಾನಕ್ತಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸ೦ಖ್ಯೆ :ಆರ್‌ಡಿ 1169 ಎಲ್‌ಜಿಬಿ 2007, ದಿನಾಂಕ:1-2-2008. 
2. ತಹಶೀಲ್ದಾರ್‌ ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 123/2007-08, 
ದಿನಾಂಕ:21.6.2007. 
ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು ಹೆಸರಘಟ್ಟ ಹೋಬಳಿ, ಕೊಂಡಶೆಟ್ಟಿಹಳ್ಳಿ ಗ್ರಾಮದ ಸರ್ವೆನಂ: 29ರಲ್ಲಿ 
1-00 ಎಕರೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2] ರಲ್ಲಿ 
ಸಲ್ಲಿಸಿದ್ದ ವರದಿಯಂತೆ ಕೊಂಡಶೆಟ್ಟಹಳ್ಳಿ ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ 
ಕಾಯ್ದಿರಿಸತಕ್ಕ ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು 
ಇಲ್ಲವೆಂದು ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ೨೨೫೫ 





ತಹಸೀಲ್ದಾರ್‌ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಕೊಂಡಶೆಟ್ಟಹಳ್ಳಿ ಗ್ರಾಮದ ಸರ್ವೆನಂ: 29ರಲ್ಲಿನ 1-00 ಎಕರೆ ಜಮೀನನ್ನು ಕೊಂಡಶೆಟ್ಟಿಹಳ್ಳಿ ಗ್ರಾಮಸ್ಥರ ಸಾರ್ವಜನಿಕ 
ಸ್ಮಶಾನಕ್ಕಾಗಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ 
ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1] ರ ಆದೇಶದಲ್ಲಿ ಮೇಲ್ಕಂಡ ಕೊಂಡಶೆಟ್ಟಿಹಳ್ಳಿ ಗ್ರಾಮದ 
ಸರ್ವೆ ನಂ:29ರಲ್ಲಿನ 1-00 ಎಕರೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 
ಕಲಂ 71ರನ್ವಯ ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 
ಸರ್ಕಾರದ ಪೂರ್ವಾನುಮೋದನೆಯಂತೆ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಹೆಸರಘಟ್ಟ ಹೋಬಳಿ, 
ಕೊಂಡಶೆಟ್ಟಿಹಳ್ಳಿ ಗ್ರಾಮದ ಸರ್ವೆನಂ:29ರಲ್ಲಿನ 1-00 ಎಕರೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ 
ಶೀರ್ಷಿಕೆಯಿಂದ ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4] ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ 
ಕಾಯ್ದೆ ಕಲಂ 71ರನ್ವಯ ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ/ಉಸ್ತುವಾರಿಯನ್ನು 
ಸಂಬ೦ಧಪಟ್ಟ ಗ್ರಾಮ ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 
ಷರತ್ತುಗಳು 
ಗ ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯತಿಗೆ ವರ್ಗಾಯಿಸತಕ್ಕದ್ದು. 
2. ಸದರಿ ಸ್ನಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 
3. ಗ್ರಾಮ ಪಂಚಾಯತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ ತಹಶೀಲ್ದಾರ್‌ 
ರವರಿಂದ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ ರದ್ದು 
ಪಡಿಸಲಾಗುವುದು. 
5, ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ]ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 
ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಕೃತ ಜ್ಞಾಪನ 
ಸಂಖ್ಯೆ.ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 131/2007-08, ಬೆಂಗಳೂರು, ದಿನಾಂಕ:27ನೇ ಜೂನ್‌ 2008 
ವಿಷಯ: ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು ಜಾಲ ಹೋಬಳಿ. ಬಾಗಲೂರು ಗ್ರಾಮದ ಸರ್ವೆ ನಂ:449ರಲ್ಲಿ 
2-00 ಎಕರೆ ಜಮೀನನ್ನು ಸ್ನಶಾನಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ :ಆರ್‌ಡಿ 145 ಎಲ್‌ಜಿಬಿ 2008, ದಿನಾಂಕ:16-4-2008. 
2. ತಹಶೀಲ್ದಾರ್‌ ರವರ ವರದಿ ಸಂಖ್ಯೆ: ಎಲ್‌ಎನ್‌ಡಿ [ಎನ್‌.ಎ] ಸಿಆರ್‌ 155/2007-08, 
ದಿನಾಂಕ:5.7.2007. 
ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು ಜಾಲ ಹೋಬಳಿ, ಬಾಗಲೂರು ಗ್ರಾಮದ ಸರ್ವೆನಂ: 449ರಲ್ಲಿ 2-00 
ಎಕರೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಮಂಜೂರು ಮಾಡುವಂತೆ ತಹಶೀಲ್ದಾರ್‌ರವರು ಉಲ್ಲೇಖ [2] ರಲ್ಲಿ ಸಲ್ಲಿಸಿದ್ದ 
ವರದಿಯಂತೆ ಬಾಗಲೂರು ಗ್ರಾಮಕ್ಕೆ ಸ್ಮಶಾನದ ಅಗತ್ಯವಿರುವುದಾಗಿಯೂ ಈ ಜಮೀನಿನಲ್ಲಿ ಸರ್ಕಾರಕ್ಕೆ ಕಾಯ್ದಿರಿಸತಕ್ಕ 
ಐಟಂಗಳು ಯಾವುದೂ ಇಲ್ಲವೆಂದು ಈ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡುವಲ್ಲಿ ಗ್ರಾಮಸ್ಥರ ತಂಟೆ ತಕರಾರು ಇಲ್ಲವೆಂದು 
ತಿಳಿಸಿ ಜಮೀನನ್ನು ಸಾರ್ವಜನಿಕರ ಸ್ಮಶಾನಕ್ಕೆ ಕಾಯ್ದಿರಿಸುವಂತೆ ಕೋರಿದ್ದರು. 
ತಹಸೀಲ್ದಾರ್‌ರವರ ವರದಿಯಂತೆ ಮೇಲ್ಕಂಡ ಬೆ೦ಗಳೂರು ಉತ್ತರ [ಅಪರ] ತಾಲ್ಲೂಕು, ಜಾಲ ಹೋಬಳಿ, 
ಬಾಗಲೂರು ಗ್ರಾಮದ ಸರ್ವೆನಂ: 449ರಲ್ಲಿನ 2-00 ಎಕರೆ ಜಮೀನನ್ನು ಬಾಗಲೂರು ಗ್ರಾಮಸ್ಥರ ಸಾರ್ವಜನಿಕ ಸ್ಮಶಾನಕ್ಕಾಗಿ 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1969ರ ಕಲಂ 71ರಡಿ ಕಾಯ್ದಿರಿಸುವ ಬಗ್ಗೆ ಈ ಕಛೇರಿಯಿಂದ ಪ್ರಸ್ತಾವನೆಯನ್ನು 
ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಸರ್ಕಾರವು ಉಲ್ಲೇಖ [1] ರ ಆದೇಶದಲ್ಲಿ ಮೇಲ್ಕಂಡ ಬಾಗಲೂರು ಗ್ರಾಮದ ಸರ್ವೆ ನಂ:449ರಲ್ಲಿನ 
2-00 ಎಕರೆ ಜಮೀನನ್ನು ಸಾರ್ವಜನಿಕರ ಸ್ಮಶಾನದ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 71ರನ್ವಯ 
ಕಾಯ್ದಿರಿಸಲು ಪೂರ್ವಾನುಮೋದನೆ ನೀಡಿದೆ. 


೨೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೧೮, ೨೦೦೯ ಭಾಗ-೩ 





ಸರ್ಕಾರದ ಪೂರ್ವಾನುಮೋದನೆಯಂತೆ ಬೆಂಗಳೂರು ಉತ್ತರ [ಅಪರ] ತಾಲ್ಲೂಕು, ಜಾಲ ಹೋಬಳಿ, ಬಾಗಲೂರು 
ಗ್ರಾಮದ ಸರ್ವೆನಂ:449ರಲ್ಲಿನ 2-00 ಎಕರೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕಾಗಿ ಗೋಮಾಳ ಶೀರ್ಷಿಕೆಯಿಂದ ಕರ್ನಾಟಕ 
ಭೂ ಕಂದಾಯ ನಿಯಮಾವಳಿಗಳ ನಿಯಮ 97[4] ರನ್ವಯ ತಗ್ಗಿಸಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 71ರನ್ವಯ 
ಈ ಕೆಳಕಂಡ ಷರತ್ತಿಗೊಳಪಡಿಸಿ ಕಾಯ್ದಿರಿಸಲಾಗಿದೆ ಮತ್ತು ಸ್ಮಶಾನದ ನಿರ್ವಹಣೆ/ಉಸ್ತುವಾರಿಯನ್ನು ಸಂಬಂಧಪಟ್ಟ ಗ್ರಾಮ 
ಪಂಚಾಯಿತಿಯು ನಿರ್ವಹಿಸಲು ಆದೇಶಿಸಿದೆ. 

ಷರತ್ತುಗಳು 

[+ ಕಾಯ್ದಿರಿಸಿದ ಜಮೀನನ್ನು ನಕ್ಷೆಯಂತೆ ಖಚಿತ ಪಡಿಸಿಕೊಂಡು ತಹಶೀಲ್ದಾರ್‌, ಬೆ೦ಗಳೂರು ಉತ್ತರ [ಅಪರ] 
ತಾಲ್ಲೂಕುರವರು ಗ್ರಾಮ ಪಂಚಾಯತಿಗೆ ವರ್ಗಾಯಿಸತಕ್ಕದ್ದು. 

2. ಸದರಿ ಸ್ನಶಾನವನ್ನು ಎಲ್ಲಾ ಜನಾಂಗದ ದಹನ ಕ್ರಿಯೆಗೆ ಉಪಯೋಗಿಸತಕ್ಕದ್ದು. 

3. ಗ್ರಾಮ ಪಂಚಾಯತಿಯವರು ಸದರಿ ಜಮೀನಿನಲ್ಲಿ ಯಾವುದೇ ಕಟ್ಟಡ ವಗೈರೆ ನಿರ್ಮಿಸಬೇಕಾದಲ್ಲಿ ತಹಶೀಲ್ದಾರ್‌ 
ರವರಿಂದ ಅನುಮತಿಯನ್ನು ಪಡೆಯತಕ್ಕದ್ದು. 

4. ಪ್ರಶ್ನಿತ ಜಮೀನು ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಸದರಿ ಆದೇಶವನ್ನು ಯಾವುದೇ ತಿಳುವಳಿಕೆ ನೀಡದೆ ರದ್ದು 
ಪಡಿಸಲಾಗುವುದು. 

5. ತಹಶೀಲ್ದಾರ್‌, ಬೆಂಗಳೂರು ಉತ್ತರ [ಅಪರ]ತಾಲ್ಲೂಕು, ಬೆ೦ಗಳೂರುರವರು ಸ್ಮಶಾನಕ್ಕೆ ಕಾಯ್ದಿರಿಸುವ ಬಗ್ಗೆ 
ಕಂದಾಯ ದಾಖಲೆಯಲ್ಲಿ ನಮೂದಿಸಿಕೊಳ್ಳತಕ್ಕದ್ದು. 
ಪಿ.ಆರ್‌. 958 ವಿಶೇಷ ಜಿಲ್ಲಾಧಿಕಾರಿಗಳು, 

ಬೆ೦ಗಳೂರು ಜಿಲ್ಲೆ. ಬೆ೦ಗಳೂರು 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಅಧಿಸೂಚನೆ ಸಂಖ್ಯೆಸಿಐ 112 ಎಸ್‌ಪಿಕ್ಯೂ 2008, ಬೆ೦ಗಳೂರು, ದಿನಾಂಕ:21ನೇ ಮೇ 2009 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4ರ ಮೇರೆಗೆ 

ರಾಮನಗರ ಜಿಲ್ಲೆ, ರಾಮನಗರ ತಾಲ್ಲೂಕು. ಕೂಡಗಲ್ಲು ಹೋಬಳಿ, ಯರೇಹಳ್ಳಿ ಗ್ರಾಮದಲ್ಲಿನ ಈ ಕೆಳಕಂಡ 
ಸರ್ವೆನಂಬರ್‌ ಮತ್ತು ವಿಸ್ತೀರ್ಣದ ಜಮೀನುಗಳನ್ನು ಕರ್ನಾಟಕ ಸರ್ಕಾರವು ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ ಕರ್ನಾಟಕ 
ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ವಿಧಿ 3(1)1(3) ಮತ್ತು 28(1)ರ ಅಧಿಸೂಚನೆ ಸಂಖ್ಯೆ ಸಿಐ 288 ಎಸ್‌ ಪಿಕ್ಕೂ 
2001 ದಿನಾಂಕ:26.11.2001 ರಾಜ್ಯಪತ್ರ ದಿನಾಂಕ: 29.11.2001ರ ಕರ್ನಾಟಕ ರಾಜ್ಯಪತ್ರದ ವಿಶೇಷ ಪತ್ರಿಕೆ ಭಾಗ- ॥1 ರ (ನಂ. 
2024) ಪುಟ ಸಂಖ್ಯೆ ರಿಂದ 3 ರವರೆಗೆ ಪ್ರಕಟಿಸಲಾಗಿದೆ. 

ಈ ಕೆಳಕಂಡ ಸದರಿ ಜಮೀನುಗಳು ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲದ ಕಾರಣ (ಕರ್ನಾಟಕ ರಾಜ್ಯ ತೆಂಗಿನ ನಾರಿನ 
ಅಭಿವೃದ್ಧಿ ನಿಗಮ ನಿಯಮಿತ ರವರಿಗಾಗಿ ಈ ಮೊದಲು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದು, ತದನಂತರ ಈ 
ಜಮೀನಿನ ಅವಶ್ಯಕತೆ ಇಲ್ಲದಿರುವುದರಿಂದ ಭೂಸ್ವಾಧೀನ ಕ್ರಮವನ್ನು ಕೈಬಿಡುವಂತೆ ಕೋರಿರುವ ಹಿನ್ನಲೆಯಲ್ಲಿ) ಈ 
ಜಮೀನುಗಳನ್ನು ಸ್ವಾಧೀನ ಕ್ರಮದಿಂದ ಕೈಬಿಡಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 4ರನ್ವಯ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಂ 3(1)1(3) ಹಾಗೂ 28(1)ರ ಅಧಿಸೂಚನೆಯಿಂದ ಸದರಿ ಜಮೀನುಗಳನ್ನು 
ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ. 

ಗ್ರಾಮ: ಯರೇಹಳ್ಳಿ ಹೋಬಳಿ: ಕೂಟಗಲು ತಾಲ್ಲೂಕು: ರಾಮನಗರ 



































ಕ್ರಸಂ ಸರ್ವೆನಂಬರ್‌ ವಿಸ್ತೀರ್ಣ (ಎ-ಗುಂ) 
] 118ರ ಪೈಕಿ 0-24 | 
2 |19ರ ಪೈಕಿ 0-28» 
3 120 ರ ಪೈಕಿ 0-27 
4 |43ರ ಪೈಕಿ 0-06 

ಒಟ್ಟು 2-06 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ.ಆರ್‌. 470 ಕೆ.ಎಂ. ವೀರಯ್ಯ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಜ ಮತ್ತು ಕೈಗಾರಿಕೆ ಇಲಾಖೆ 


